ಎಜ್ಞಾನ ಕರ್ಣಾಟಕ 


ಸಂಪುಟ ೧೫ ಸಂಚಿಕೆ ೧ 


ಮೈಸೂರು ವಿಶ್ವವಿದ್ಯಾನಿಲಯ 
ಮೈಸೂರು 
೧೯೮೩ 


ಲೇಖಕರಿಗೆ ಸೂಚನೆಗಳು 


೧. ವಿಜ್ಞಾನ ಕರ್ಣಾಟಕದಲ್ಲಿ ಸ್ವತಂತ್ರ ಲೇಖನಗಳನ್ನಲ್ಲದೆ ಶ್ರೇಷ್ಠ 
ವಿಜ್ಞಾನಿಗಳು ಬರೆದ ಲೇಖನಗಳ ಕನ್ನಡ ಅನುವಾದಗಳನ್ನೂ ಉತ್ಕೃಷ್ಟವಾದ 
ಇಂಗ್ಲಿಷ್‌ ಮತ್ತು ಕನ್ನಡ ವಿಜ್ಞಾನ ಪುಸ್ತಕಗಳನ್ನು ಕುರಿತ ಪರಿಚಯಾತ್ಮಕ ಲೇಖನ 
ಗಳನ್ನೂ ಪ್ರಕಟಿಸಲಾಗುವುದು. ಅನುವಾದವಾಗಿದ್ದರೆ ಮೂಲಲೇಖಕರ ಮತ್ತು 
ಲೇಖನದ ಹೆಸರನ್ನೂ ಲೇಖನದ ಆಕರವನ್ನೂ ತಿಳಿಸಬೇಕು. ಅಲ್ಲದೆ ಮೂಲ 
ಲೇಖಕರ ಅಥವಾ ಪ್ರಕಾಶಕರ ಸಮ್ಮತಿಯನ್ನು ಲೇಖನದ ಜೊತೆಯಲ್ಲಿಯೇ 
ಕಳುಹಿಸಬೇಕು. 

೨. ಇತರ ಪತ್ರಿಕೆಗಳಲ್ಲಿ ಪ್ರಕಟವಾಗಿರುವ ಇಲ್ಲವೆ ಪ್ರಕಟವಾಗಲಿರುವ 
ಲೇಖನಗಳನ್ನು ವಿಜ್ಞಾನ ಕರ್ಣಾಟಕ ಸ್ವೀಕರಿಸುವುದಿಲ್ಲ. ಅಂಥ ಲೇಖನಗಳನ್ನು 
ಪ್ರಕಟಣೆಗಾಗಿ ಕಳುಹಿಸಬಾರದಾಗಿ ವಿನಂತಿ. 

೩. ಲೇಖನವನ್ನು ಕಾಗದದ ಒಂದೇ ಕಡೆ ಸ್ಪಷ್ಟವಾಗಿ ಬರೆದಿರಬೇಕು 
ಇಲ್ಲವೇ ಟೈಪು ಮಾಡಿರಬೇಕು. ಲೇಖನದೊಂದಿಗೆ ಲೇಖಕರ ಸಂಕ್ಷಿಪ್ತ ಪರಿಚಯ 
ವನ್ನು ಕಳುಹಿಸಿಕೊಡಬೇಕು. ಲೇಖಕರಿಗೆ ಕರಡು ತಿದ್ದುವ ಅವಕಾಶ ನೀಡಲು 


ಸ್ವಲ್ಪವೂ ಅವಕಾಶ ಕೊಡಕೂಡದು. 

೪. ಲೇಖನಕ್ಕೆ ಚಿತ್ರಗಳೇನಾದರೂ ಅವಶ್ಯವಿದ್ದರೆ ಅವನ್ನು ಚಿತ್ರಕಾರರ 
ಕೈಯಲ್ಲಿ ಇಂಡಿಯನ" ಇಂಕ್‌'ನಲ್ಲಿ ಬರೆಸಿ ಕಳುಹಿಸಿಕೊಡಬೇಕು. ಅದು ಸಾಧ್ಯವಿಲ್ಲ 
ದಿದ್ದರೆ ಯಾವುದಾದರೂ ಪ್ರಕಟಿತ ಪುಸ್ತಕದಲ್ಲಿರುವ ಚಿತ್ರವನ್ನು ಸೂಚಿಸಬಹುದು) 
ಅದರಲ್ಲಿ ಮಾಡಬೇಕಾಗಬಹುದಾದ ಅಲ್ಪ ಸ್ವಲ್ಪ ಬದಲಾವಣೆಗಳಿದ್ದರೆ ಅದನ್ನು 
ಸ್ಪಷ್ಟವಾಗಿ ತಿಳಿಸಬೇಕು. 

೫. ಲೇಖಕರಿಗೆ ಲೇಖನದ ೨೫ ಪ್ರತಿಗಳನ್ನು ಒದಗಿಸಲಾಗುವುದು. ಹೆಚ್ಚಿಗೆ 
ಪ್ರತಿ ಬೇಕಾದವರು ಮುಂಚೆಯೇ ತಿಳಿಸಬೇಕು ಮತ್ತು ಅದಕ್ಕೆ ತಗಲುವ 
ವೆಚ್ಚವನ್ನು ವಹಿಸಿಕೊಳ್ಳ ಬೇಕು. 

೬. ವಿಜ್ಞಾನ ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕಳುಹಿಸಿ 
ಕೊಟ್ಟರೆ ಅವುಗಳಿಗೆ ಉತ್ತರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಪ್ರಕಟಿಸುವ ಪ್ರಯತ್ನ 
ಮಾಡಲಾಗುವುದು. ಪಶ್ನೆಗಳಿಗೆ ಉತ್ತರಗಳನ್ನೂ ಓದುಗರ ಪತ್ರಗಳನ್ನೂ ಪ್ರಕಟ 
ಸುವ ಅಥವಾ ಬಿಡುವ ಸ್ವಾತಂತ್ರ್ಯ ಸಂಪೂರ್ಣವಾಗಿ ಸಂಪಾದಕರಿಗೇ ಸೇರಿದೆ. 

೭. ಕನ್ನಡ ಮತ್ತು ಇಂಗ್ಲಿಷ್‌ ಪುಸ್ತಕಗಳನ್ನು ಮಾತ್ರ ವಿಮರ್ಶೆಗಾಗಿ 
ಸ್ವೀಕರಿಸಲಾಗುವುದು. ವಿಮರ್ಶೆಗಾಗಿ ಪುಸ್ತಕಗಳನ್ನು ಕಳುಹಿಸುವವರು ಎರಡು 
ಪ್ರತಿಗಳನ್ನು ಕಳುಹಿಸಿಕೊಡಬೇಕು. 

೮. ಲೇಖನಗಳನ್ನೂ ವಿಮರ್ಶೆಗಾಗಿ ಪುಸ್ತಕಗಳನ್ನೂ ಕಳುಹಿಸುವವರು 
ಸಂಪಾದಕರು, ವಿಜ್ಞಾನ ಕರ್ಣಾಟಕ, ಪ್ರಸಾರಾಂಗ, ಮಾನಸ ಗಂಗೋತ್ರಿ, 
ನೈ ಸೂರು-೬ ಎಂಬ ವಿಳಾಸಕ್ಕೆ ಕಳುಹಿಸಿಕೊಡಬೇಕು. 


ಗ 
ತ್ತೆ 
ಗ 
# 
£ 
ಷ್ಣ ಸ 
ಪ 
ತೆ 


ವಿಜ್ಞಾನ ಕರ್ಕಾಟಕ 


ಸಂಪುಟಿ ೧೫ ಸಂಚಿಕೆ ೧ 


ಜನನರಿ ಸಂಚಿಕೆ 


ಮೈಸೂರು 
ಮೈಸೂರು ವಿಶ್ವವಿದ್ಯಾನಿಲಯ 


೧೯೮೩ 


VIJINANA KARNATAKA, Kannada quarterly of the University 
of Mysore. Volume 15, Number 1, Jan. 1983. Edited by Dr. H. 
Sanjeeviah and Dr. P. G. Ramappa. 


All Rights Reserved 


ಪ್ರಧಾನ ಸಂಪಾದಕರು 
ಡಾ. ಹಾ, ಮಾ, ನಾಯಕ 


ಸಂಪಾದಕರು 


ಡಾ. ಎಚ್‌, ಸಂಜೀವಯ್ಯ 
ಡಾ. ಪಿ. ಜಿ. ರಾಮಪ್ಪ 


a 


ಪ್ರಕಾಶಕರು 
ನಿರ್ದೇಶಕರು, ಪ್ರಸಾರಾಂಗ, ಮೈಸೂರು ವಿಶ್ವನಿದ್ಯಾನಿಲಯ, ಮೈಸೂರು 


ಮುದ್ರಕರು 
ನಿರ್ದೇಶಕರು, ಮೈಸೂರು ವಿಶ್ವವಿದ್ಯಾನಿಲಯ ಮುದ್ರಣಾಲಯ್ಕ ಮೈಸೂರು 


Be nda 


೫. IE 4 


ly, 


ನಿಷಯಸೂಚಿ 


ಗಾಂಧೀಜಿ ದೃಷ್ಟಿಯಲ್ಲಿ ವಿಜ್ಞಾನ 
ನವಶತಮಾನದ ಅರುಣೋದಯ 


ಇಂಗಾಲದ ಸಮಸ್ವಾನಿಗಳು 


ಭಾರತದಲ್ಲಿ ಕೀಟನಾಶಕ ಮಾಲಿನ್ಯ .. 


ಕೃಷಿ ವಾರ್ತೆ 
ಪ್ರಶಸ್ತಿ ಪುರಸ್ಕಾರಗಳು 
ಸಾದರ ಸ್ವೀಕಾರ 


ಡಾ. ಸರ್ವೋತ್ತಮ, ವೈ ಅಂಬೇಕರ ೧ 


ಜಿ. ಟ್ಟ ನಾರಾಯಣರಾವ್‌ 

ಡಾ. ಪಿ. ಜಿ, ರಾಮಪ್ಪ 

ಡಾ. ಆರ್‌, ಸೋಮಶೇಖರ್‌ 
ಜಿ. ಆರ್‌, ರಂಗಸ್ವಾಮಯ್ಯ 

ಪಿ.ಜಿ.ಆರ್‌, 


೭ 


೩೧ 


೫೯ 


೬ಷ್ಟಿ 


ಡಾ| ಸರ್ವೋತ್ತಮ ವೈ. ಅಂಬೇಕರ* 


ಗಾಂಧೀಜಿ ದೃಷ್ಟಿಯಲ್ಲ ವಿಜ್ಞಾನ 


ಗಾಂಧೀಜಿಯವರು ತಮ್ಮ ಭಾಷಣಗಳಲ್ಲಿಯೇ ಆಗಲಿ, ಲೇಖನಗಳಲ್ಲಿಯೇ ಆಗಲಿ, 
ವಿಜ್ಞಾನದ ವಿಷಯವಾಗಿ, ವ್ಯವಸ್ಥಿತ ಚರ್ಚೆಯನ್ನು ಎಲ್ಲಿಯೂ ಮಾಡಿಲ್ಲ. ಆದರೆ 
ತಂತ್ರವಿದ್ಯೆ, ಯಂತ್ರಾವಳಿಗಳ ವಿಷಯವಾಗಿ, ವಿದ್ಯಾ ರ್ಥಿಗಳೇ ಆಗಲಿ, ಬೇರೆಯವರೇ 
ಆಗಲಿ, ಕೇಳಿದ ಪ್ರಶ್ನೆಗಳನ್ನು ಉತ್ತರಿಸುವಾಗ ಮಾತ್ರ ಸ ಜಾ? ವಿಜ್ಞಾನ, 
ಸಂಶೋಧನೆ ಹಾಗೂ ವಿಜ್ಞಾನಿಗಳ ಕರ್ತವ್ಯದ ಬಗೆಗೆ, ಅಭಿಪ್ರಾಯಗಳನ್ನು ವ್ಯಕ್ತ 
ಪಡಿಸಿದ್ದುಂಟು. 1925ರಲ್ಲಿ ಅಮೇರಿಕದಲ್ಲಿ ಸ್ನಾತಕೋತ್ತರ ತರಗತಿಯಲ್ಲಿ ಅಭ್ಯಾಸ 
ಮಾಡುತ್ತಿದ್ದ, ಒಬ್ಬ ಭಾರತೀಯ ವಿದ್ಯಾರ್ಥಿ, ಗಾಂಧೀಜಿಯವರಿಗೆ ಕಾಗದ ಬರೆದು, 
ಈ ರೀತಿ ಕೇಳಿದ್ದ ; 

“ ನೀವು ಫ್ರೆಂಚ್‌ ವಿಜ್ಞಾ ಸಿನ, ಲೂಯಿ ಪಾಶ್ಚ ರನು ಮಾಡಿದಂತಹ, ಮಾನವ 
ಕುಲ ಹಿತಸಾಧಿಸುವ, ವೈಜ್ಞಾನಿಕ ಪ್ರ ಪೃಗತಿಯ ಪರವಾಗಿದ್ದ ರಾ?” ಅದಕ್ಕೆ ಗಾಂಧೀಜಿ 
ಯವರು ಈ ರೀತಿ ಉತ್ತರಿಸಿದ್ದರು “ ತೌ ಪ್ರ ಪ್ರಶ್ನೆಯನ್ನು ಸಾರ್ವಜನಿಕವಾಗಿಯೆ 
ಉತ್ತರಿಸುತ್ತೇನೆ. ಏಕೆಂದರೆ ಇಂಥ ಪ್ರಶ್ನೆಗಳನ್ನು ಇನ್ನೂ ಅನೇಕ ವಿದ್ಯಾರ್ಥಿಗಳು 
ಕೇಳಿದ್ದಾರೆ. ವೈಜ್ಞಾನಿಕ ಪ್ರಗತಿಗೆ ನಾನು ವಿರೋಧಿಯಾಗಿಲ್ಲ. ಇಷ್ಟೇ ಏಕೆ, 
ಪಾಶ್ಚಾತ್ಯ ವೈಜ್ಞಾನಿಕ ಮನೋಧರ್ಮ ನನ್ನ ಮೆಚ್ಚಿಕೆಯನ್ನು ಗಳಿಸುತ್ತದೆ. ಒಂದು 
ವೇಳೆ ಈ ಮೆಚ್ಚಿ ಕೆಯಲ್ಲಿ ಏನಾದರೂ ಆರೋಪಗಳಿದ್ದರೆ, ಅದು, ಪಾಶ್ಚಾತ್ಯ ವಿಜ್ಞಾನಿ, 
ದೇವರು ಸ ಸೃಷ್ಟಿಸಿದ ಕೆಳ ಅಂತಸ್ತಿನ ಜೀವಿಗಳ ವಿಷಮವಾಗಿ ತೋರಿಸುವ, ತಾತ್ಸಾ ರದ 
ಬಗೆಗೆ ಮಾತ್ರ. ಜೀವಿಗಳ ದೇಹಚ್ಛೈ €ದವನ್ನು ಮಾಡುವುದು ನನಗೆ ಅತ್ಯ ಂತ Ft 
ಕಾರ್ಯ ಅನ್ನಿಸುತ್ತದೆ. ವಿಜ್ಞಾನದ ಹಾಗೂ ಮಾನವ ಕುಲದ ಹೆಸರಿನಲ್ಲಿ ನಿರಪರಾಧಿ 
ಜೀವಿಗಳ ವಧೆಯನ್ನು ನಾನು ತೀವ್ರವಾಗಿ ದ್ವೇಷಿಸುತ್ತೇನೆ. ನಿರಪರಾಧಿ ಜೀವಿಗಳ 
ರಕ್ತ ಓಂಚಿತವಾದ ಎಂಥ ಶೋಧವೂ ನನ್ನ ದೃಷ್ಟಿ ಯಲ್ಲಿ ಗೌಣ. ರಕ್ತದ ಪರಿಚಲನೆಯ 


* ಡಾ, ಸರ್ವೋತ್ತಮ ವೈ ಅಂಬೇಕರ, ರೀಡರ್‌, ರಸಾಯನ ವಿಜ್ಞಾನ ವಿಭಾಗ 


ಮಾನಸಗಂಗೋತ್ರಿ, ನೈಸೂರು-570006- 
ಗಾಂಧಿ ಜಯಂತಿ ಸಂದರ್ಭದಲ್ಲಿ ಆಕಾಶವಾಣಿಯಲ್ಲಿ ಮಾಡಿದ ಭಾಸಣ, 


೨ ವಿಜ್ಞಾನ ಕರ್ಣಾಟಕ 


ತತ್ವಗಳನ್ನು ದೇಹಚ್ಛೆ (ದವಿಲ್ಲದೇ ತಿಳಿದುಕೊಳ್ಳುವುದು ಸಾಧ್ಯವಾಗದೇ ಹೋಗಿದ್ದರೂ 
Ry: ಹಾನಿ ಆಗುತ್ತಿ ಲ್ಲ ಮಾನವಕುಲ ಬದುಕಿಯೇ ಇರುತ್ತಿತ್ತು. ಪ್ರಾ ಮಾಜಿಕ 
ಪಾಶ್ಚಾತ್ಯ ವಿಜ್ಞಾನಿ ಜ್ಞಾ _ನದಾಹವನ್ನು ತೀರಿಸಿಕೊಳ್ಳಲು ಬಳಸುವ ಈಗಿನ ಪದ್ಧತಿ 
ಗಳಿಗೆ ಬುತಿಹಾಕಿ, ಭವಿಷ್ಯದಲ್ಲಿ, ಮಾನವ ಕುಲವನ್ನಪಷೆ ನ ಅಲ್ಲದೇ ಎಲ್ಲ ಜೀವಿಗಳನ್ನೂ 

ಲಕ್ಷದಲ್ಲಿಟ್ಟುಕೊಂಡು ಜ್ಲಾನದಾಹವನ್ನು ಹಂಗಿಸುವ ಪದ್ಧತಿಗಳನ್ನು ಮಾರ್ಪಾಡು 
ಮಾಡುತ್ತಾನೆ ಎಂದು ಆಶಿಸುತ್ತೇನೆ. ಆಲ್ಲದೆ ಅಂಥ ದಿನಗಳ ಉದಯವನ್ನು ನಾನು 
ಕಾಣುತ ಲಿದ್ವೇನೆ.” 

ಈ ಪತ್ರವ್ಯವಹಾರದಿಂದ ಗಾಂಧೀಜಿಯವರು ವಿಜ್ಞಾನದ ಪ್ರಗತಿಯ ಬಗ್ಗೆ 
ಯಾವ ಅಭಿಪ್ರಾಯ ತಳದಿದ್ದರು ಅನ್ನುವುದರ ಜೊತೆಗೆ ಅವರು ವಿಜ್ಞಾನದ ವಿರೋಧಿ 
ಯಾಗಿದ್ದಿ ರಬಹುದು ಎಂಬ ತಪ್ಪು ಕಲ್ಪನೆ ಜನರಲ್ಲಿ ಇತ್ತು, ಎಂಬುವುದೂ ಕಂಡು 
ಬರುತ್ತದೆ. " ವೈಜ್ಞಾನಿಕ ಮನೋಭಾವನೆ ಮತ್ತು ಖಾದಿ” ಎಂಬ ಲೇಖನದಲ್ಲಿ 
ಗಾಂಧೀಜಿಯವರು ಈ ರೀತಿ ಬರೆಯುತ್ತಾರೆ. “ ನಾವು ಅನುಸರಿಸುವ ಪ್ರತಿಯೊಂದು 
ಚಿಕ್ಕ ಪುಟ್ಟ ಕಾರ್ಯವಿಧಾನವನ್ನು ಏತಕ್ಕಾಗಿ ಮಾಡುತ್ತಿದ್ದೇವೆ 7 ಎಂಬುದನ್ನು 
ಒಳಹೊಕ್ಕು ಸದಾಕಾಲ ಪರೀಕ್ಷಿಸುವುದು ವೈಜ್ಞಾನಿಕ ತಿಳುವಳಿಕೆಯ ಲಕ್ಷಣ, ಕೇವಲ 
ನಂಬಿಕೆಯಿಂದಲೇ ಯಾವುದನ್ನಾದರೂ ವೈಜ್ಞಾ ರಿಕವಾಗಿದೆ ಎಂದಕೆ ವೈಜ್ಞಾ ನಿಕ 
ಮನಸ್ಸಿಗೆ ತೃಪ್ತಿ ್ರ ಇರುವುದಿಲ್ಲ. ವಿವೇಚನಾಶಕ್ತಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ 
ನಂಬಿಕೆ ಕುಂಟುತ್ತದೆ, ವಿವೇಚನಾ ಶಕ್ತಿಯ ಕ್ಷೇತ್ರ ಎಲ್ಲಿ ಮೂಸ ದಿಯೋ 
ಅಲ್ಲಿಂದಲೇ ನಂಬಿಕೆಯ ಕ್ಷೇತ್ರ ಪ್ರಾರಂಭ. ನಂಬಿಕೆಯ ಆಧಾರದ ಮೇಲೆ ಸ್ಥಾಪಿತ 
ವಾದ ನಿರ್ಣಯಗಳು ಸ್ಕಿರವಾದವುಗಳು. ಆದರೆ ವಿವೇಚನಾ ಶಕ್ತಿಯ ಆಧಾಕಣಿ 
ಮೇಲೆ ಸ್ಥಾಪಿತವಾದ ನಿರ್ಣಯಗಳು ಅಧಿಕ ವಿವೇಚನಾ ಶಕ್ತಿಯ ಮುಂಜಿ ದುರ್ಬಲ 
ವಾಗುತ್ತ ಷೆ ಈ ವಿಷಯವನ್ನೆಲ್ಲ ನಾನು ವಿಜ್ಞಾನದ ಮಿತಿಯನ್ನು ತಿಳಿಸಲು ಹೇಳು 
ತೇನೆಯೇ ಹೊರತು ವಿಜ್ಞಾ ಎ ನವನ್ನು ಹೀಗೆಳೆಯುವುದಕ್ಕ ಲ್ಲ, ಇವೆರಡರಲ್ಲಿ ಯಾವು 
ದಾದರೊಂದು ಇಲ್ಲದೆಯೂ "ನಡೆಯುವಂತಿಲ್ಲ ಅವುಗಳಿಗೆ ತಕ್ಕಂತೆ ಅವುಗಳ ಸಾ ನ 
ಗಳುಂಟು, '? 

ಈ ರೀತ್ರಿ ಆಗಾಗ್ಗೆ ಹೇಳಿದ ಗಾಂಧೀಜಿಯವರ ಹೇಳಿಕೆಗಳನ್ನು ಒಟ್ಟಾರೆ 
ಗ್ರಹಿಸಿದಾಗ, ವಿಜ್ಞಾನದ ಬಗೆಗಿನ ಅವರಿಗಿದ್ದ ನಿಜವಾದ ಅಭಿಪ್ರಾಯ ರೂಪಗೊಳ್ಳು 
ತ್ತದೆ, ಸತ ಕೋಧಸೆಯ ಒಂದು ಮಾರ್ಗ ಮಾತ್ರ ವಿಜ್ಞಾ ನ, ಎಂಬುವುದು ಜ್‌ 
ಯವರ ಭಾವಕೆ, ಅವರು ನಂಬಿದ್ದ ಸತ್ಯದ ಪರಿಕಲ್ಪನೆ ನೆ ಹೆಚ್ಚು ವಿಶಾಲವಾಗಿತ್ತು . 
ಅದು ಭೌತದ್ರವ್ಯಜ್ಞಾನ ಹಾಗೂ ಆತ್ಮಜ್ಞಾ 2ನ ಎರಡನ್ನೂ ಒಳಗೊಂಡಿತ್ತು. ಆಧುನಿಕ 
ವಿಜ್ಞಾನ ಹೆಚ್ಚಾ ಗಿ ಭೌತದ್ರ ವ್ಯಜ್ಞಾ ನದ, ಬಗೆಗೆ ಸಂಬಂಧಿಸಿರುತ್ತ ಡೆ. ಅಕ್ರ ರಿಂದಲೇ 
ಗಡದ ಜಯವನ್ನು a ವಿಜ್ಞಾನ ನಿಜವಾದ ವಿಜಾ ಸ್ಥಿ ನವಾಗಬೇ ಕಾದರೆ ಅದು 'ಜೈಹಿಕ, 
ಮಾನಸಿಕ ಹಾಗೂ ಆಧ್ಯಾತ್ಮಿಕ ಹಸಿವನ್ನು ತ್ನ ಪ್ತಿ ಪಡಿಸುವಲ್ಲಿ ಸಂಪೂರ್ಣ ಆಸ್ಪದ 


ಗಾಂಧೀಜಿ ದೃಷ್ಟಿಯಲ್ಲಿ ವಿಜ್ಞಾನ ಷ್ಠ 


ಕೊಡಬೇಕು”? ಎಂದು ಹೇಳುತ್ತಿದ್ದರು. ಮನುಷ್ಯನ '8ರವು ವಿಜ್ಞಾನ ಹಾಗೂ 
ಯಂತ್ರಗಳಿಗೋಸ್ವರ ಆಗಕೂಡದು. ಆದರೆ ಮನುಷ್ಯ ಅವೆರಡನ್ನೂ ತನ್ನ ದೈಹಿಕ 
ಆವಶ್ಯಕತೆಗಳಿಗಷ್ಟೇ ಅಲ್ಲದೆ ಅವಕ್ಕೂ ಮಿಗಿಲಾದ ಸಾಂಸ್ಕ್ರತಿಕ, ಆಧ್ಯಾತ್ಮಿಕ ಹಾಗೂ 
ವಿಶ್ವಬಂಧುತ್ವಗಳ ಅವಶ್ಯಕತೆಗಳಿಗಾಗಿ ಬಳಸಬೇಕು ಎಂಬುದೇ ಅವರ ಅಭಿಪ್ರಾಯ, 
ಯಾವುದೇ ವಸ್ತು ಅಮಾನುಷತ್ತ, ಆರ್ಥಿಕ ಹಾಗೂ ಸಾಮಾಜಕ ಆಧೋಗತಿ ಅಥವಾ 
ಅನ್ಫಚ್ಛೆಕ ಸಾಮಾಜಕ ಪರಿಣಾಮಗಳಿಗೆ ಕಾರಣವಾಗುತ್ತಿದ್ದರೆ ಅಂಥ ವಸ್ತುವನ್ನು 
ಅವರು ಬಲವಾಗಿ ವಿರೋಧಿಸುತ್ತಿದ್ದರು. ಅಂತೆಯೇ ಆವರು ವಿಜ್ಞಾನದ ಬಗೆಗೆ 
ಎಲ್ಲಿಯಾದರೂ ವಿರೋಧಿಸಿದ್ದರೆ ಅದು ವಿಜ್ಞಾನದ ವಿನಾಶಕಾರಿ ಮುಖದ ಬಗ್ಗೆ 
ಮಾತ್ರ. ಅವರ ಶಿಷ್ಯರಾದ ಶ್ರೀ ರಾಮಚಂದ್ರನ್‌ ಒಮ್ಮೆ «" ಬಾಪೂಜಿ ನೀವು 
ಯಂತ್ರಗಳನ್ನು ವಿರೋಧಿಸುವಿರಾ?'' ಎಂದು ಕೇಳಿದರು. ಬಾಪೂಜಿ ತಕ್ಷಣ 
ನುಡಿದರು «« ಅದು ಹೇಗೆ ಸಾಧ್ಯ ಲ್ಕ ನನ್ನ ದೇಹವೇ ಒಂದು ಸೂಕ್ಷ್ಮಯಂತ್ರ 
ಎಂಬುದು ನನಗೆ ಗೊತ್ತು. ಅಷ್ಟೇ ಏಕೆ, ನನ್ನ ಕೈಯಲ್ಲಿರ ವ ತಕಲಿ, ಹಲ್ಲಿನಲ್ಲಿ ಹಾಕುವ 
ಚಿಕ್ಕ ಕಡ್ಡಿ ಇವೂ ಸಹ ಯಂತ್ರಗಳಿರುವಾಗ ಹೇಗೆ ವಿರೋಧಿಸಲಿ? ನಾನು ಯಂತ್ರವನ್ನು 
ವಿರೋಧಿಸುವುದಿಲ್ಲ. ಆದರೆ ಯಂತ್ರಗಳಿಗೋಸ್ಕುರ ಹಿಡಿದಿರುವ ಹುಚ್ಚನ್ನು ವಿರೋಧಿಸು 
ತ್ತೇನೆ. ಯಂತ್ರಗಳ ದುರುಪಯೋಗವನ್ನು ವಿರೋಧಿಸುತ್ತೇನೆ, ನನ್ನ ಉದ್ದೇಶ 
ಎಲ್ಲ ಯಂತ್ರಗಳ ಉಚ್ಛಾಟನೆ ಅಲ್ಲ. ಆದರೆ ಅವುಗಳ ಬಳಕೆಯ ಮಿತಿಯನ್ನು 
ಮೀರದಂತೆ ನೋಡಿಕೊಳ್ಳು ವುದು ಔ 

ಗಾಂಧೀಜಿಯವರು ತಂತ್ರವಿದ್ಯೆಯ ಬಳಕೆಯ ಪರವಾಗಿಯೂ ಇರಲಿಲ್ಲ. 
ವಿರೋಧವಾಗಿಯೂ ಇರಲಿಲ್ಲ. ಅವರಿಗೆ ವಿಜ್ಞಾನ, ಶಂತ್ರವಿದ್ಯೆಗಳ ಸೀಮೆ ಅಷ್ಟು 
ಮುಖ್ಯವಾಗಿರಲಿಲ್ಲ, ಅವರ ಪರಮ ಪ್ರಧಾನ ಕಾಳಜಿಯ ಕೇಂದ್ರ ಅಂದರೆ ಮನುಷ್ಯ, 
ಯಂತ್ರಗಳು ಮನುಷ್ಯನ ಅಧೀನವಾಗಿರಬೇಕೆ ವಿನಾ ಮನುಷ್ಯ ಯಂತ್ರಗಳ ಅಧೀನ 
ವಾಗಿರಕೂಡದು ಎಂಬುದು ಅವರ ಸ್ಪಷ್ಟ ವಾದ, ತಾಂತ್ರಿಕ ಬೆಳವಣಿಗೆ ಕೇವಲ 
ಉತ್ಪಾದನೆಯ ಹೆಚ್ಚಳ ಹಾಗೂ ಶ್ರಮ ಉಳಿತಾಯ ಈ ಎರಡು ಅಂಶಗಳನ್ನು ಮಾತ್ರ 
ಅವಲಂಬಿಸಕೂಡದು. ಜೀವಿ ಪರಿಸರಶಾಸ್ತ್ರ ಹಾಗೂ ಸಾಮಾಜಿಕ ಸಂಬಂಧ ಅಲ್ಲದೇ 
ಮನುಷ್ಯನ ಆಧ್ಯಾತ್ಮಿಕ ಹಾಗೂ ಸಾಂಸ್ಕ್ರತಿಕ ಯೋಗಕ್ಷೇಮಕ್ಕೆ ಈ ಬೆಳವಣಿಗೆ ಏನು 
ಮಾಡಬಲ್ಲದು ಎಂಬುದನ್ನೂ ಗಣನೆಗೆ ತೆಗೆದುಕೊಳ್ಳಬೇಕು ಎಂದು ಅವರು ಹೇಳು 
ತ್ತಿದ್ದರು. 

ವೈಜ್ಞಾನಿಕ ಸತ್ಯಪೇ ಆಗಲಿ ಶೋಧನೆಯೇ ಆಗಲಿ ಧನಲೋಭಕ್ಕೆ ಉಪಕರಣ 
ವಾಗಬಾರದು, ಆಗಮಾತ್ರ ಇವುಗಳ ಅನ್ವಯವಾದ ಯಂತ್ರ ಆಡಚಣೆ ಆಗದೇ 
ಸಹಾಯಕಾರಿಯಾಗುತ್ತವೆ. ಇದಕ್ಕೆ ಗಾಂಧೀಜಿಯವರು ಹೊಲಿಗೆ ಯಂತ್ರದ 
ಶೋಧನೆಯ ಉದಾಹರಣೆ ಕೊಡುತ್ತಾರೆ. ಸಿಂಗರನು ಅದನ್ನು ಧನಲೋಭಕ್ಕಾಗಿ 
ಸೃಷ್ಟಿಸಲಿಲ್ಲ. ಅದರ ಶೋಧನೆಯ ಹಿಂದೆ ರಸಿಕತೆ ಇದೆ. ತನ್ನ ಹೆಂಡತಿಯು ಕೈಯಿಂದ 


ಹ ವಿಜ್ಞಾನ ಕರ್ಣಾಟಕ 


ಶ್ರಮಪಟ್ಟು ಬಟ್ಟೆ ಯನ್ನು ಹೊಲಿಯುವ ಅಥವಾ ಜೋಡಿಸುವ ಬೇಸರದ ಹ 
ಮಾಡುತ್ತಿ 'ಉವುದನ್ನು ಸಿಂಗರ್‌ ನೋಡಿದ. ಕೇವಲ ಅವಳ ಮೇಲಿರುವ ಪ್ರೀತಿ 
ಗೋಸ್ಟರ, ಅವಳನ್ನು ಈ ವಿನಾಕಾರಣ ಶ್ರಮಪಡುವಿಕೆಯಿಂದ ಬಿಡುಗಡೆ ಹ್‌ 
ಹೊಲಿಗೆ ಯಂತ್ರವನ್ನು ಶೋಧಿಸಿದ. ಈಜಿ ತನ್ನ ಹೆಂಡತಿಯ ಶ್ರಮವನ್ನು 
ಉಳಿಸಿದ ಹಾಗೂ ಆ ಯಂತ್ರವನ್ನು ಕೊಳ್ಳಲು ಶಕ್ತಿ ಇದ್ದವರ ಶ್ರ ಮವನ್ನೂ ನ 

ಗಾಂಧೀಜಿಯವರು ಬಡತನ ನಿವಾರಣೆಗೆ ಅತ್ಯಂತ ಪಾ ್ರ್ರಮುಖ್ಯವಿತ್ತಿ ದ್ವರು. 
ಏಕೆಂದಕೆ ಬಡತನ ಮನುಷ್ಯ ನನ್ನು ದೈಹಿಕವಾಗಿ ಅಷ್ಟೇ ಅಲ್ಲ ಅಧ್ಯಾತ್ಮಿಕವಾಗಿಯೂ 
ಆಥೋಗತಿಗೆ ತಳ್ಳುತ್ತದೆ Ao ಅವರಿಗೆ ಮನವರಿಕೆ ಆಗಿತ್ತು. ವಿಜ್ಞಾ ನ್ಹಾನಿಗಳೇ 
ಆಗಲಿ ಬುದ್ದಿವಂತರ ಆಗಲಿ ಅವರ ಬುದ್ಧಿವಂತಿಕೆ ಅವರ ವೈಯಕ್ತಿ ಕ ಸೊತ್ತು. ಎಂದು 
ಬಗೆಯದೇ ಅದು ಒಂದು ವಿಶ್ವಸ್ಥ ಸ್ಯ ನಿಧಿ ಎಂದು ಭಾವಿಸಿ ಅದನ್ನು ಬಡಜನರ 
ಉದ್ಧಾರಕ್ಕೆ ಉಪಯೋಗಿಸಬೇಕು ಎಂದು ಹೇಳುತ್ತಿದ್ದರು. ಬೆಂಗಳೂರಿನ ಭಾರತೀಯ 
ವಿಜ್ಞಾನ ಸಂಸ್ಥೆಯ ವಿಜ್ಞಾ ಸಿ ನಿಗಳನ್ನು ದ್ವೇಶಿಸಿ ಮಾಡಿದ ಭಾಷಣದಲ್ಲಿ ಈ ರೀತಿ 
ಹೇಳಿದ್ದ ರು ಬೀದಿಯ ಮೇಲಿನ ಸಾಮಾನ್ಯ ಪ್ರಜೆಯಿಂದ ಏನನ್ನು ಅಪೇಕ್ಷಿಸಬೇಕೋ 
ಅದಕ್ಕಿಂತ ಹೆಚ್ಚಿನದನ್ನು ನಾನು ನಿಮ್ಮಿ; ಂದ ಅಪೇಕ್ಷಿಸುತ್ತೇನೆ. ನಮ್ಮಿಂದ ಏನು 
ಸಾಧ್ಯವಿತ್ತೋ "ಅದನ್ನು ಮಾಡಿ ನಿಮಗೆ ಕೊಟ್ಟಿದ್ದೆ ಷೆ ಎಂದು ಹೇಳಿ ಕೈ ಚೆಲ್ಲಿ 
ಕೂಡಬೇಡಿ. ನಿಮ್ಮ ಪ್ರ ಯೋಗಾಲಯದಲ್ಲಿ ತಂತ್ರ ಪ್ರಯೋಗಗಳು ಹೆಗಲೂ- 
ಇರಳೂ ಬಿಟ್ಟೂ ಬಿಡಡೇ ಸಜಿಯುತ್ತಿ ರುವಂತೆ. ಲಕ್ಷೋಪಲಕ್ಷ ಬಡಜನರ ಒಳಿತಿಗಾಗಿ 
ಏನಾದರೂ ಮಾಡೋಣ ಎಂಬ ಭಾವನೆ ನಿಮ್ಮ ಹೃದಯದ ದೊಡ್ಡ ಮೂಲೆಯಲ್ಲಿ 
ಸದಾಕಾಲ ಇರಲಿ. ನಿಮ್ಮ ಆತ್ಮಶೋಧನೆಯನ್ನು ನೀವು ಮಾಡಿಕೊಳ್ಳಿ. ಅದು 
ಬಡವರ ಹೈದಯಸ್ತಂಭನದೊಂದಿಗೆ ನಿಮ್ಮ ಹೈದಯಸ್ತಂಭನವನ್ನುಂಟುಮಾಡುತ್ತದೆ. 
ಆತ್ಮಶೋಧನೆಯಿಲ್ಲದ ಸಂಶೋಧನೆ ಉಪಯೋಗವಿಲ್ಲದ್ದು, ಬಡವರ ಕಲ್ಯಾಣವನ್ನು 
ದೃಷ್ಟಿಯಲ್ಲಿಟ್ಟು ಕೊಳ್ಳದೇ ನೀವು ಸಂಶೋಧನೆಗಳನ್ನು ಮಾಡಿದರೆ ಈ ನಿಮ್ಮ ಪ್ರಯೋ 
ಗಾಲಯಗಳು ದೆವ್ವದ ಕಾರಖಾನೆಗಿಂತ ಏನು ಬೇರೆಯಾದವು ಆಗುವುದಿಲ್ಲ.'' 

ಒಟ ನಲ್ಲಿ ವಿಜ್ಞಾ ನದ ಬಗೆಗಿನ ಗಾಂಧೀಜಿಯವರ ವಿಚಾರಧಾರೆಯನ್ನು ಆಧುನಿಕ 
ವೈಜ್ಞಾನಿಕ ತರ್ಕದ ಚೌಕಟ್ಟಿನ ಜೊತೆಗೆ ಹೋಲಿಸಿದಾಗ ಅವರ ವೈಚಾರಿಕ ಚೌಕಟ್ಟು 
ಒಂದು ರೀತಿಯಲ್ಲಿ ಕಿರಿದಾದದ್ದು ಎಂತಲೂ ಇನ್ನೊಂದು ರೀತಿಯಲ್ಲಿ ಹಿರಿದಾದದ್ದು 
ಎಂತಲೂ ಅನ್ನಿಸುತ್ತದೆ, ಕಿರಿದಾದದ್ದು ಎಂದು ಅನ್ನಿಸಲು ಮುಖ್ಯ ಕಾರಣವೆಂದರೆ 
ಅವರ ಹೇಳಿಕೆಗಳು ಸಮಗ್ರ ವಿಜ್ಞಾ ನ್‌ ಅಥವಾ ತಂತ್ರ ವಿದ್ಯೆಯ ಬಗೆಗೆ ಆಗಿರದೇ 
ಹೆಚ್ಚಾಗಿ ಅದರ ಅನ್ವಯವಾಗಿ ಹುಟ್ಟಿದ ಯಂತ್ರ ಹಾಗ ಸ (ಕರಣದ ಬಗ್ಗೆ 
ಮಾತ್ರ ಸೀಮಿತವಾಗಿವೆ. ಹಾಗೆಂದ ಮಾತ್ರ ಕೈ ಗಾಂಧೀಜಿಯವರು, ವಿಜ್ಞಾ ನವು 
ಸಮ ಸ ಯೋಗಕ್ಷೇಮಕ್ಕಾಗಿ ಮಾ ಕೊಡುಗೆಗಳನ್ನು ಕಡೆಗಣಿಸಿದ್ದಾರೆ 
ಎಂದು ಅಲ್ಲ, ಆದರೆ ಗಾಂಧೀಜಿಯವರಿಗೆ ಸತ್ಯ, ಅಹಿಂಸೆ ಸತ್ಯಾಗ್ರ ಹಗಳಂತೆ, 


| 
1 


ಗಾಂಧೀಜಿ ದೃ ಸ್ಟಿಯಲ್ಲಿ ವಿಜ್ಞಾನ ೫ 


ವಿಜ್ಞಾ ನ್ಯ ಅವರ ಕಲ್ಪನಾಕೇಂದ್ರದ ವಸ್ತು ಗಳಲ್ಲಿ ಒಂದಾಗಿರಲಿಲ್ಲ ಎಂದು ಮಾತ್ರ 
ಹೇಳಬಹುದು. ಕೇ ಅವರ ನಿಚಾರಧಾರೆ ಯಂತ್ರಗಳ ಬಳಕೆಯ ಪ ್ರಭಾವ, 
ಆರ್ಥಿಕ ಹಾಗೂ ಸಾಮಾಜಿಕ ಪರಿಣಾಮಗಳನ್ನು ದಾಟಿ ಸಾಂಸ್ಕೃತಿಕ ER. 
ಆಧ್ಯಾತ್ಮಿಕ ಎಲ್ಲೆಯವರೆಗೂ ಹರಡಿದ್ದನ್ನು RN ಈವರೆಗೆ ಯಾರೇ 
ಚರ್ಚಿಸಿದ ವೈಜ್ಞಾ ನಿಕ ಜರ್ಜೆಯ ಸೀಮೆಯನ್ನು ದಾಟ ಗಾಂಧೀಜಿ ಆಗಲೇ ಎಷ್ಟು 
ಮುಂದೆ ಬಂದಿದ್ದರು ಎಂದು ಅನ್ನಿಸುತ್ತದೆ. ಔನ್ಯೋಗಿಕ ಉತ್ಕೃರ್ಷಣೆಗಾಗಿ ತಂತ್ರ 
ವಿದೆ ಯನ್ನು ಮಿತಿಮೀರಿ ಬಳಸಿದ ಪರಿಣಾಮವಾಗಿ ಈಗಾಗಲೇ ನೈ ಸರ್ಗಿಕ ಸಂಪತ್ತು 
Rens ವಿದೆ. ಪರಿಸರಮಾಲಿನ್ಯ ಹೆಚ್ಚಾಗಿ ಜೀವಿಸರಿಸರ ಜಾ ತಪ್ಪಿ 
ಮನುಷ್ಯ ನ ಉಳಿವಿಗೇ ಈಗ ಗಂಡಾಂತರ SAR ಇಂಥ ಹದಗೆಟ್ಟ ಪರಿಸ್ಥಿ j 
ಯನ್ನು ಹತೋಟಗೆ ತರಬೇಕು ಎಂಬುವುದೇ ಈಗ ಮಂ ರಾಷ್ಟ್ರ ಗ 
ತಂತ್ರಜ್ಞ ಜ್ಹರ ಹಾಗೂ ಅರ್ಥಶಾಸ ಸ್ತ್ರಜ್ಞರ ತಲೆ ತಿನ್ನುವ ಅತಿ ಗಂಭೀರ ಸ ಸಮಸ್ಯೆಯಾಗಿದೆ. 
ಆದರೆ ಗಾಂಧೀಜಿಯವರು ಯಂತ್ರಗಳ ಉಪಯೋಗವನ್ನು ನಿಯಂತ್ರಿಸದಿದ್ದರೆ ಇಂಥ 
ಸಮಸ್ಯೆಗಳು ಉದ್ಭವಿಸುವವು ಎಂದು ತಮ್ಮ ಅಗಾಧವಾದ ಭವಿಷ್ಯ ದೃಷ್ಟಿಯಿಂದ 
ಊಹಿಸಿದ್ದರು. ಎಂಬುದನ್ನು ಗಮನಿಸಿದಾಗ ಅವರ ವಿಚಾರ ವೈಶಾಲ್ಯದ ಅರಿವಾಗುತ್ತ ಜಿ. 
ಇಷ್ಟಾದರೂ ಗಾಂಧೀಜಿಯವರ ಹೇಳಿಕೆಗಳು ಚರ್ಚಾತೀತವೇನಾಗಿಲ್ಲ. ಇಷ್ಟೇ 
ಅಲ್ಲ ಕೆಲವು ಕಡೆ ಅವರ ಹೇಳಿಕೆಗಳಲ್ಲಿ ವಿರೋಧಾಭಾಸವಿರುವಂತೆ ಕಂಡುಬರುತ್ತದೆ. 
ಉದಾಹರಣೆಗೆ: ನಂಬಿಕೆ ಹಾಗೂ ವಿವೇಚನೆ ಇವುಗಳ ಬಗ್ಗೆ ಹೇಳುವಾಗ ಅವೆರಡನ್ನೂ 
ಬೇರೆ ಬೇರೆ ಎಂದು ಪರಿಗಣಿಸುತ್ತಾರೆ. ಆದರೆ ಯಾವುದೇ ನಂಬುಗೆ ವಿವೇಚನೆ 
ಇಲ್ಲದೇ ಹುಟ್ಟಲು ಸಾಧ್ಯವೆ? ಅವೆರಡೂ ನಿಜವಾಗಿಯೂ ಬೇರೆ ಬೇರೆಯವುಗಳೇ 
ಬೇರೆಯಾಗಿದ್ದರೆ ಯಾವ ರೀತಿಯಲ್ಲಿ ? ಎಷ್ಟರಮಟ್ಟಿಗೆ ಬೇರೆಯಾಗಿವೆ? ಎಂಬುದು 
ಚರ್ಚಾಸ್ಪದವಾಗಿದೆ. ಅದರಂತೆ "" ಪ್ರಾಣಿಗಳನ್ನು ಬಲಿಕೊಟ್ಟು ಮಾಡಿದ ಸಂಶೋಧನೆ 
ಎಷ್ಟೇ ಮಹತ್ವದಿದ್ದರೂ ಅದು ನನ್ನ ದೃಷ್ಟಿಯಲ್ಲಿ ಗೌಣ” ಎಂದು ಒಂದು ಕಡೆ 
ಹೇಳಿದರೆ, “ ಎಲ್ಲರ ಒಳಿತಿಗೋಸ್ಪರ ಮಾಡಿದ ಪ್ರತಿಯೊಂದು ಶೋಧವನ್ನೂ ನಾನು 
ಮಾನ್ಯ ಮಾಡುತ್ತೇನೆ” ಎಂದು ಇನ್ನೊಂದು ಕಡೆಗೆ ಹೇಳುತ್ತಾರೆ. ಗಾಂಧೀಜಿ 
ಯವರ ಹೇಳಿಕೆಗಳಲ್ಲಿ, ವಿಜ್ಞಾನ ವಿಷಯವಾಗಿ ಅಸ್ಟೇ ಅಲ್ಲ, ಇನ್ನೂ ಉಳಿದ ವಿಷಯ 
ಗಳ ಸಂಬಂಧವಾಗಿಯೂ ಸಹ ವಿರೋಧಾಭಾಸ ಇದ್ದದ್ದು ಕಂಡುಬಂದಿದೆ. ಅದನ್ನು 
ಗಾಂಧೀಜಿಯವರ ಲಕ್ಷಕ್ಕೆ ತಂದಾಗ ಅವರು ಈ ರೀತಿ ಹೇಳಿದ್ದ ರು, "ನನ್ನೆ ಹೇಳಿಕೆ 
ಗಳಲ್ಲಿ SE ಬಗರಿಕಬಹುದು ಹಾಗಿದ್ದ ಪಕ್ಷದಲ್ಲಿ, ನಾನು ಸತ್ಯದಿಂದ ಅಧಿಕ 
ಸತ್ಯದ ಕಡೆಗೆ ಹೋಗುತ್ತಿ ರುವೆನಾದ್ದರಿಂದ, ನನ್ನ ಮೊದಲಿನ ಹೇಳಿಕೆಗಳಿಗಿಂತ 
ನಂತರದ ಹೇಳಿಕೆಗಳಲ್ಲಿಯೆ ನನ್ನ ನಿಜವಾದ ಅಭಿಪ್ರಾಯವಿದೆ ಎಂದು ತಿಳಿಯಿರಿ. '' 
ಗಾಂಧೀಜಿಯವರ ವಿಜ್ಞಾ ನದ ಬಗೆಗಿನ ವಿಚಾರಗಳು ಚರ್ಚಾಸ್ಪದವಾದವು 
ಗಳಾಗಿದ್ದ ರೂ ಅವರ ಈ ಹೇಳಿಕೆ ಗಾಂಧೀಜಿಯ ವಿಜ್ಞಾ ನವೇ irs ವ್ಯ ಕೆ 


ಹ ವಿಜ್ಞಾನ ಕರ್ಣಾಟಕ 


ಯಾಗಿದ್ದರು ಎಂಬುದನ್ನು ಮಾತ್ರ ಖಂಡಿಶಾ ಸಾಬೀತು ಪಡಿಸುತ್ತದೆ." 


ನಿಜವಾದ ವಿಜ್ಞಾನಿ, ಸತ್ಯವು ತನ್ನ ಕಡೆಗೆ ಇರಬೇಕು ಎಂದು ಅಪೇಕ್ಷಿಸದೆ, ಸ 
ಕಡೆಗೆ ಅವನು ಇರುತ್ತಾನೆ. po; 


ಜಿ. ಬಿ. ನಾರಾಯಣರಾವ್‌* 


ನವಶತಮಾನದ ಅರುಣೋದಯ 
ವೈಜ್ಞಾನಿಕ ರೂಪಕ 


ಇಪ್ಪತ್ತನೆಯ ಶತಮಾನ ಇನ್ನು ಕೆಲವೇ ವರ್ಷಗಳಲ್ಲಿ ನೇಸಥ್ಯಕ್ಕೆ ನಿರ್ಗಮಿಸಿ 
ಇಪ್ಪತ್ತೊಂದನೆಯ ಶತಮಾನ ರಂಗಪ್ರವೇಶಿಸಿರುತ್ತದೆ. ಸದ್ಯದಲ್ಲಿ ಮಾನವ ನವ 
ಶತಮಾನದ ಅರುಣೋದೆಯ ಕಾಲದಲ್ಲಿದ್ದಾನೆ. 


ವರ್ತಮಾನ ಜೀವನ ಹೇಗಿದೆ ? ಎಲ್ಲಿ ನೋಡಿದರೂ ಅಶಾಂತಿ, ತುಮುಲ 
ಮಾಲಿನ್ಯ, ಬಿಕ್ಕಟ್ಟು. ಮನುಕುಲದ ಅಂತ್ಯಕಾಲವೇ ಸನ್ನಿಹಿತವಾಗಿದೆಯೇ 
ಎನ್ನುವ ಸನ್ನಿವೇಶ.  ಆಹಾರೋತ್ಪಾದನೆಯ ಅಧಿಕ್ಯದ ಜೊತೆಗೇ ಹಸಿವಿನ ಭೂತದ 
ಕರಾಳ ಕೂಗು, ತಂತ್ರವಿದ್ಯೆಯ ಸರಾಕಾಸ್ಕೆಯ ಬೆನ್ನಿಗೇ ತೀವ್ರ ಶಕ್ತಿ ಬಿಕ್ಟ ಬ್ಬ 
ಸಮಸ್ಯೆ. ನಾಗರಿಕತೆಯ ಉಚ್ಛಾಪ್ರಿಯದ ಹಿನ್ನೆಲೆಯಲ್ಲಿ ಪಾಶವೀಯತೆಯ ಉಗ್ರ 
ಮುಖ. ಈ ವೈರುಧ್ಧ್ಯಗಳನ್ನು ಗಮನಿಸಿ ಮಾನವ ಪ್ರಜ್ಞೆಯ ಮೂಲಭೂತ 
ವಿನೇಕದಲ್ಲಿ ಭರವಸೆ ಇರಿಸಿ ಬರಲಿರುವ ಶತಮಾನದಲ್ಲಿ ಬದುಕು ಹೇಗಿರಬಹುದೆನ್ನು 
ವುದನ್ನು ವೈಜ್ಞಾನಿಕವಾಗಿ ಮುನ್ನುಡಿಯುವುದು ಸಾಹಸವೇ ಸರಿ, ಈ ನಿಟ್ಟಿನಲ್ಲಿ 
ಒಂದು ಪ್ರಯತ್ನ ಪ್ರಸಕ್ತ ರೂಪಕ, ಮಾನವ ವಿವೇಕಯುತನಾಗಿ ತನ್ನ ಮನೆ 
ಯನ್ನೂ ಬದುಕನ್ನೂ ಹದದಲ್ಲಿಟ್ಟು ಕೊಂಡು ತಂತ್ರನಿದ್ಯೆಯ ದಾಸನಾಗದೇ ಯಜ 
`` ಮಾನನಾಗಿ ಉಳಿದದ್ದಾದರೆ ಇಸ್ಪತ್ತೊಂದನೆಯ ಶತಮಾನ ಅವನೆದುರು ಭವ್ಯ ನವ 
ಜೀವನವನ್ನು ಅನಾವರಣಗೊಳಿಸಬಲ್ಲುದೆಂಬ ಆಶಾವಾದ ಪ್ರಸಕ್ತ ರೂಪಕದ ಪ್ರಧಾನ 


ಖೆ 


* ಜ್ತಿ ಭಿ ನಾರಾಯಣರಾವ್‌, ವಿಜ್ಞಾನ ಸಂಪಾದಕ, ಕನ್ನಡ ವಿಶ್ವಕೋಶ, ಮಾನಸ 
ಗಂಗೋತ್ರಿ, ಮೈಸೂರು 570006. 


ಸಾ ವಿಜ್ಞಾನ ಕರ್ಣಾಟಕ 


ಇದೊಂದು ವೈಜ್ಞಾ ನಿಕ ರೂಸಕ. ಆದ್ದರಿಂದ ಇಲ್ಲಿ ಬರುವ ಪಾತ್ರಗಳು | t 
ಪ್ರತೀಕಾತ್ಮಕ. | 
ಕಾಲಪುರುಷ ಚಿರಂತನ ಕಾಲದ ಪ್ರತೀಕ, ಎಲ್ಲ ಶತಮಾನಗಳ ಸಾರ್ವತ್ರಿಕ pe 
ಪ್ರಜ್ಞೆ. 


NS J 
ಇಸ್ಪತ್ತನೆಯ ಶತಮಾನ-“ವರ್ತಮಾನ ಕಾಲದ ಪ್ರತೀಕ. ಪ್ರಸಕ್ತ ಶತ 
ಮಾನದ ಅನುಭವಗಳ ಸಾರ, 
ಇಸ್ಪ ತ್ರೊಂದನೆಯ ಶಕಮಾನ-ಸದ್ಯವೇ ರಂಗಪ್ರವೇಶಿಸಲಿರುವ ಹೊಸ 
ಕಾಲದ ಪ್ರತೀಕ.ಮಾನವನ ಭವಿಷ್ಯ ಆಶೋತ್ತರಗಳ 
ಮೂರ್ತರೂಪ. 


ಕಿಡ್‌ ಇಂಡಿಯನ" ನಾಯಕ ಮನುಕುಲದ ಮನಸ್ಸಾಕ್ಷಿಯ ಪ್ರತೀಕ. 


ಇರುಳಿರುಳಳಿದು ದಿನದಿನ ಬೆಳಗೆ 
ಸುತ್ತು ಮುತ್ತಲೂ ಮೇಲಕೆ ಕೆಳಗೆ 
ಗಾವುದ ಗಾವುದ ಗಾವುದ ಮುಂಡೆ 
ಎನೆತೆರೆದಿಕ್ಟುವ ಹೊತ್ತಿನ ಒಳೆಗೆ 
ಹಕ್ಕಿ ಹಾರುತಿದೆ ನೋಡಿದಿರಾ? 


ಯುಗಯುಗಗಳ ಹಣೆಬರಹನ ಒರಸಿ 
ಮನ್ವಂತರಗಳ ಭಾಗ್ಯವ ತೆರಸಿ 
ರೆಕ್ಲೆಯ ಬೀಸುತ ಚೇತನೆಗೊಳಿಸಿ 
ಹೊಸಗಾಲದ ಹಸುಮಕ್ಕಳ ಹರಸಿ 
ಹಕ್ಕಿ ಹಾರುತಿದೆ ನೋಡಿದಿರಾ? 
ಅಂಬಿಕಾತನಯದತ್ತ . 
ಕಾಲಪುರುಷ 
ನಾನು ಕಾಲಪುರುಷ, ಸಮಸ್ತ, ವಿಶ್ವದ ನಿಯಂತ್ರಣಕಾರ, ನಿರಂತರ ಗತಿಶೀಲತೆ ' 
ನನ್ನ ಧರ್ಮ. ನನ್ನ ಎದುರು ಶಾಶ್ವತ ಎಂಬುದೇ ಇಲ್ಲ. ಅಯ್ಯಾ ಇಪ್ಪ ತ್ತನೆಯ 
ಶತಮಾನ! ನೀನೀಗ ನಿಂಬತ್ತಮೂರು ವರ್ಷ ವಯಸ್ಸಿನ ವೃದ್ಧ, ನಿನಗೆ pe 


ವುದು ಇನ್ನು ಹದಿನೇಳು ವರ್ಷ ಮಾತ್ರ, ನಿನ್ನ ಜೀವಿತಾವಧಿಯಲ್ಲಿ ಮಾನವ ಹೇಗೆ 
ಬೆಳೆದ ಹೇಳು, ತ 


ಇಪ್ಪತ್ತನೆಯ ಶತಮಾನ 
ಮಾನವ ಹೇಗೆ ಬೆಳೆದ! ಕಾಲಪುರುಷ ! ತುಂಬ ಧ್ವನಿಪೂರ್ಣ ಪ್ರಶ್ನೆಹಾಕಿರುವೆ a 


ನೆನಶತಮಾನದ ಅರುಣೋದಯ ೯ 


ಮಾನವ ಹೇಗೆ ಅಳಿಯುತ್ತಿದಾ ನೆ ಎಂದು ಕೇಳಿದ್ದ ರೆ ಪ್ರಶ್ನೆ ಹೆಚ್ಚು ನೇರವಾಗಿರು 
ತ್ತಿ ತ್ತು | 


ಕಾಲಪುರುಷ 

ವೃದ್ಧರಿಗೆಲ್ಲ ಅನ್ನಿಸುವುದು ಹೀಗೆಯೇ ನೋಡು--ತಮ್ಮ ಬಾಲ್ಯದಲ್ಲಿದ್ದಂಥ 
ಜೀವನಲಾಸ್ಯ ಈಗ ಇಲ್ಲ, ತಮ್ಮ ಹಿತೋಕ್ಕಿ ಆಲಿಸುವ ವಿನಯ ಕಿರಿಯರಲ್ಲಿಲ್ಲ, ತಮ್ಮ 
ತರುವಾಯ ಮಹಾಪ್ರಳಯ ಶತಸ್ತಿ ದ್ಧ ಎಂದು ಮುಂತಾಗಿ. ನಿನಗೆ ಕಣ್ಣು ಬುದ್ಧಿ, 
ಎರಡೂ ಮಂಜಾಗಿ ಈ ಭಾವನೆ ಬರುತ್ತಿದೆಯೇ ನಿನಾ ವಾಸ್ತವ ಸ್ಥಿತಿಯ ಸರಿಣಾಮ 
ವಾಗಿ ಅಲ್ಲ ...ನಿಜ, ಮನುಕುಲ ಎಂದೂ ನಿವೇಕದ ನೆಲೆವನೆ ಆಗಿರಲಿಲ್ಲ, ಆದರೆ 
ಎಂದೂ ಅದು ಅತಿರೇಕದ ಕಸಾಯಿಖಾನೆಯೂ ಆಗಿರಲಿಲ್ಲ. ತನ್ನ ಉಳಿವನ್ನು 
ಕಾಪಾಡುವ ಎಚ್ಚರ ಮಾನವನಿಗಿದೆ. 

ಇಸ್ಪತ್ತನೆಯ ಶತಮಾನ 

ಮಿತ್ರ ಕಾಲಪುರುಷ! ನಿನ್ನ ಆಶಾಭಾವನೆಗೆ ಸಮರ್ಥನೆ ಏನೇ ಇದ್ದರೂ ನಾನು 
ಮಾತ್ರ ನಿನ್ನೊಂದಿಗೆ ಸಹಮತನಾಗಲಾರೆ. ಕಾರಣ ಕೇಳು. 1900ರಲ್ಲಿ ನಾನು ರಂಗ 
ಪ್ರವೇಶಿಸಿದಾಗ ಭೂಮಿಯಲ್ಲಿದ್ದ ಜನಸ ೦ಖ್ಯೆ ಎಷ್ಟು ಗೊತ್ತೇ? ಸುಮಾರು 170 
ಕೋಟ, ಈಗ ಅದು 500 ಕೋಟ ದಾಟ ದಿದ ನನ್ನ ತಮ್ಮ ಇಪ್ಪತ್ತೊಂದ 
ನೆಯ ಶತಮಾನ ಕಾಲಿಡುವ ವೇಳೆಗೆ 600 ಕೋಟಿಗೆ ಏರಿರುತ್ತದೆ. 


ಕಾಲಪುರುಷ 
ಅನುಕೂಲನೇ ಆಯಿತಲ್ಲ! ಕೆಲಸಮಾಡಲು ಅಧಿಕ ಜನ. 


ಇಪ್ಪತ್ತನೆಯ ಶತಮಾನ 
ಹಾಗೆಯೇ ತಿನ್ನಲು ತಿರುಪೆ ಎತ್ತಲು, ಕಿಚ್ಚು ಹಚ್ಚಲು ಮತ್ತು ಹೊಲಸು 
ಮಾಡಲು ಕೂಡ! uns ನಾಗರಿಕತೆಯ ನಿಸ್ತ ರೆಣಿಯಲ್ಲಿ ತೊಡಗಿದ್ದ ಅಮೆರಿಕದ 
ಅಧ್ಯ ಕ್ಷನಿಗೆ ಮುಗ್ಧ ಕೆಡ್‌ ಇಂಡಿಯನ್‌ ನಾಯಕನೊಬ್ಬ 1855ರಷ್ಟು “ಏಂಜಿಯೇ 
ಏನ ಎಚ್ಚ ರಿಕೆ ನೀಡಿದ್ದ ಗೊತ್ತೇ? 


: ರೆಡ್‌ ಇಂಡಿಯನ್‌ ನಾಯಕ 


ನಿಮ್ಮ ಹಾಸಿಗೆಯನ್ನು ಹೊಲಸುಗೊಳಿಸುವುದನ್ನು ಹೀಗೆಯೇ ಮುಂದುವರಿ 
ಸುತ್ತಿ “AN ರಾತ್ರಿ ಆ ಕೊಚ್ಚೆ ಯಲ್ಲಿ ನಿಮ್ಮ ಉಸಿರೇ ಕಟ್ಟಿ ಹೋಗುತ್ತದೆ. 
ಕೆ ಸಿನಿ ಗಳೆಲ್ಲವನ್ನೂ ಸಾಗ ಬೀ, ಕಾಡುಕುದುರೆಗಳೆಲ್ಲನನ್ನೂ ಸಳೆಗಿಸಿ 
| ಮುಗಿದ ತರುವಾಯ್ಕ ನನಾಂತರಗಳ ಪ್ರಶಾಂತ ಏಕಾಂತಗಳೆಲ್ಲವೂ ನರಗಬ್ಬಿ ನಿಂದ 


ಹ ನಿಜ್ಞಾನ ಕರ್ಣಾಟಕ 


ನಾರುತಿ;ರುವಾಗ ಮತು ಫಲಸಮೃದ್ಧ ಗಿರಿದೃಶ್ಯಗಳು ಚಲ್ಲಗಾತಿಯರ ಬೋಳು 
ಹರಟಿಯೆಲಿ ಮುಳುಗಿಹೋದಾಗ ಹೊದರೆಲ್ಲಿ ಉಳಿದಿರುವುದು? ಹೆದ್ದನ್ನು ಎಲ್ಲಿ 
ಚು ಮಿ 
ಅರಸಲಿ? ಈ ಸೂರಿಗೆ ಈ ಹೆನನಕ್ಕೆ ಅಂತ್ಯ ಎಂದು? ಸಾವಿನ ಮೊನೆ ತಿವಿಯು 
ವಂದೇ ಬದುಕಿನ ಕೊನೆ. 
ಕಾಲಪುರುಷ 

ಮಿತ್ರ ಇಸ್ಪತ್ತನೆಯ ಶತಮಾನ! ಕೆಡ್‌ ಇಂಡಿಯನ್‌ ನಾಯಕನ ಮಾತು 
ಒಂದು ಅರ್ಥದಲ್ಲಿ ನಿಜ. ಏಕೆಂದರೆ ಕ್ರಿಸ್ತ ಶಕದ ಆರಂಭದಲ್ಲಿದ್ದ ಜನಸಂಖ್ಯೆ ಕೇವಲ 
30 ಕೋಟ. ಈಗ ಅದು "00 ಕೋಟಿ. ನೆಲದ ವಿಸ್ತಾರವೇನೂ ಹಿಗ್ಗಿ ರುವುದಿಲ್ಲ-- 
ಆಗಲೂ ಈಗಲೂ ಒಂದೇ, 


ಇಪ್ಪತ್ತನೆಯ ಶತಮಾನ 
ಅದೇ ಇಂದಿನ ಮಾನವನ ಬವಣೆಯ ಕಾರಣ. 


ಕಾಲಪುರುಷ 
ಬವಣೆ? ಹೇಗೆ? 


ಇಸ್ಪತ್ತನೆಯ ಶತಮಾನ 


ಗಂಗಳೆ ಒಂದೇ ಇದ್ದು ಕಬಳಿಸುವ ಕೈಗಳು ಜಾಸ್ತಿ ಆದಾಗ ನೆಮ್ಮದಿ ಹೇಗೆ 
ತಾನೇ ಉಳಿದೀತು? 


ಕಾಲಪುರುಷ 


ನಿನ್ನ ತರ್ಕ ಸರಿ ಅಲ್ಲ ಇಪ್ಪತ್ತನೆಯ ಶತಮಾನ! ವಿಜ್ಞಾನ ಮತ್ತು ತಂತ್ರ 
ನಿದ್ಯೆಗಳಲ್ಲಿ ಹಿಂದಿನ ಎಲ್ಲ ಪೀಳಿಗೆಗಳಿಗಿಂತ ಹೆಚ್ಚಿನ ಪ್ರಗತಿ ಸಾಧಿಸಿರುವ ಇಂದಿನ 
ಪೀಳಿಗೆ ಅದೇ ನೆಲದಿಂದ ಅಧಿಕ ಸಂಪತ್ತು ಕೊಯ್ಲುಮಾಡಿ ಸಮೃದ್ಧ ಜೀವನ 
ನಡೆಸುತ್ತಿರುವುದನ್ನು ನಾನು ಕಣ್ಣಾಕೆ ನೋಡುತ್ತಿದ್ದೇನೆ. ಜನಸಂಖ್ಯೆಯ ವೃದ್ಧಿ 
ಯೊಡನೆ ಗಳಿಕೆ ಸಂಪತ್ತಿನ ಮೊತ್ತವೂ ಜಾಸ್ತಿ ಆಗಬೇಕಷ್ಟೆ ? 


ಇಪ್ಪತ್ತನೆಯ ಶತಮಾನ 
ಕಾಲಪುರುಷ! ನೀನು ವರ್ತಮಾನದಲ್ಲಿ ಬಾಳುತ್ತಿಲ್ಲ ಯಾವುದೋ ಆದರ್ಶದ 
ಗುಂಗಿನಲ್ಲಿ ತೇಲುತ್ತಿರುನೆ. ನನ್ನ ವಿವರಣೆ ಆಲಿಸು. ಇಂದಿನ ಪ್ರಸಂಚ ಅನು 


ಭೋಗಾತಿರೇಕತ್ವ-cಂಗnsumerism— ಎಂಬ ಭೀಕರ ಮಾರಕ ಜ್ವರದಿಂದ ತಹತಹಿ 
ಸುತ್ತಿದೆ. | 


ko dna THE hi 


ನನಶತಮಾನದ ಅರುಣೋದಯ ೧೧ 


ಕಾಲಪುರುಷ 
ಅನುಭೋಗಾತಿರೇಕತ್ತ ಎಂದರೇನು? 


ಇಪ್ಪತ್ತನೆಯ ಶತಮಾನ 


ಖಯಣಂ ಕೃತ್ವಾ ಘೃತಂ ನಿಬೇತ್‌- ಸಾಲ ಮಾಡಿ ತುಪ್ಪ ತಿನ್ನು--ಈ ಅನು 
ಕೂಲ ಮಂತ್ರದ ಉಗ್ರ ಮುಖನೇ ಅನುಭೋಗಾತಿರೇಕತ್ವ, ಅಗತ್ಯವಿರಲಿ ಇಲ್ಲ 
ದಿರಲಿ ಸರಕು ಸೇವೆಗಳನ್ನು ಶಕ್ತಿನೀರಿ ಕೊಳ್ಳೆ ಹೊಡೆದು ಅನುಭೋಗಿಸುವುದೇ 
ಪ್ರಗತಿಯ ಮಾನಕ ಎಂಬ ಭ )ಮಾಧೀನನಾಗಿದ್ದಾನೆ ಮಾನವ, ಸ್ವಂತ ನಿರ್ಮಾಣ 
ಗಳಾದ ಯಂತ್ರವಾಹನಗಳ ಮತ್ತು ತಂತ್ರಸಾಧನಗಳ ದಾಸಾನುದಾಸನಾಗಿದ್ದಾನೆ. 
(ಹಿನ್ನೆಲೆಯಲ್ಲಿ ಯಂತ್ರವಾಹನಗಳ ಗಲಭೆ) 

ತನ್ನ ಮಿದುಳ ಶಿಶುವಾದ ತಂತ್ರನಿದ್ಯೆಯನ್ನು ನಿಯಂತ್ರಿಸುವುದರಲ್ಲಿ ಮಾನವ 
ವಿಫಲನಾಗಿದ್ದಾನೆ. ಇದು ಅವನ ಸೇವಕ ಅಗಿರಬೇಕಾಗಿತ್ತು. ಆದರೆ ಈಗ ತದ್ದಿಸರೀತ 
ವಾಗಿ ಇವನೇ ಅದ: ಸೇವಕ ಆಗಿದ್ದಾನೆ. ತಂತ್ರನಿದ್ಯೆಯ ನೀರಸ ಶಿಸ್ತು ಮತ್ತು 
ಹಿಂಗದ ದಾಹ ಇವುಗಳಿಗೆ ತನ್ನ ಬದುಕನ್ನೇ ಪಣವಾಗಿ ಒಡ್ಡಿದ್ದಾನೆ. ಹೀಗಾಗಿ 
ತ ರಭಸಜೀವನ ಅವನ ಭವ್ಯ ಆದರ್ಶವಾಗಿದೆ. ಪರಿಣಾಮ? ಪ್ರಕೃತಿ 
ಸೂರಿ, ಸ್ವಾ ಸ್ಥ 3 ಹನನ, ಸರ್ವನಾಶ. ಬಂ ಮಾತಿನಲ್ಲಿ 


ಪ್ರಕೃತಿಯನವರತ ಮನುಜನ ತಿದ್ದುತಿರುವಂತೆ 
ವಿಕೃತಿಗೊಳಿಸುವನನನುಮಾಕೆ ಯಂಗಗಳ 
ಭೂಕೃಷಿಕ ರಸತಂತ್ರಿ ಶಿಲ್ಪಿವಾಹನ ಯಂತ್ರಿ 
ವ್ಯಾಕೃತಿಸರೇನವಳ? ಮಂಕುತಿಮ್ಮ 


ಕಾಲಪುರುಷ 

ತಾಳು ತಾಳು ಇಪ್ಪ ತ್ರ ನೆಯ ಶತಮಾನ! ಅಷ್ಟೊ ಂದು ಉದ್ದೆ (ಗ ಬೇಡ, 
ಹತಾಶೆಯೂ ಬೇಡ, ನನ್ನ "ಜೀವಿತಾವಧಿಯಲ್ಲಿ ನೀನು “ಳಿಸಿದ ಕಹ ಅನುಭವ 
ನಿನ್ನಲ್ಲಿ ಲಿ ಈ ನಿರಾಶಾದಾಯಕ ಚಿತ್ರ ಮೂಡಿಸಿದೆ ಎನ್ನು ವುದು ನನಗೆ ಅರ್ಥವಾಗು 
ತ್ರತೆ. ಇದು ತಾತ್ಕಾಲಿಕವಾದದ್ದು ಕ ಸಾರ್ವಕಾಲಿಕವಾದದ್ದ ಲ್ಲ. ಅನಾದಿ ಪುರುಷ 
ನಾದ ನಾನು ಮಂಗಮಾನವ ನರಮಾನವನಾದ ದಿನದಿಂದಲೂ ಮನುಕುಲದ ವಿಕಾಸ 
ನೋಡುತ್ತ ಬಂದಿದ್ದೆ ನೆ, ತ್ನಾಗ-ಭೋಗ, ವಿನೇಕ-ಅತಿಕೇಕ, ಪ್ರೀತಿ-ದ್ರೇಷ 
ಮುಂತಾದ ವಿರುದ “ಗುಣಗಳ ಘರ್ಷಣೆ ಮಾನನೇತಿಹಾಸವನ್ನು ಉದ್ದ ಕ್ಕೂ ಕ 
ಕೊಂಡು ಬಂದಿದೆ. ದುಷ್ಟ ಗುಣಗಳು ಉಲ್ಬಣಿಸಿ ಆತ ವಿನಾಶದ ಅಂಚಿಗೆ Stern 
ಲೆಲ್ಲ ಸದ್ದು ಣಗಳು ಪಾ ್ರಬಲ್ಯಕ್ಕೆ ಬಂದು ಲಗಾಮು ಜಗ್ಗಿ ಆತನ ಬಾಳಬಂಡಿಯನ್ನು 
ಹಳಿಹತ್ತಿಸಿವೆ. ನನ್ನ ಮಾತು ನಂಬು : ಇಂದಿನ ಸರಾಸರಿ ವ್ಯಕ್ತಿ ಹಿಂದಿನ ಪ್ರ P 


೧೨ ವಿಜ್ಞಾ ನ ಕರ್ಣಾಟಕ 


ಯೊಂದು ಶತಮಾನದ ಸರಾಸರಿ ವ್ಯ ಕ್ರಿಗಿಂತ ಹೆಚ್ಚು ಸುಶಿಕ್ಷಿತನಾಗಿದ್ದಾ ನೆ, ಆರೋಗ್ಯ 
ವಂತನಾಗಿದ್ದಾ ನೆ ಮತ್ತು ಫ್ಲೈಯಕಾಲಿಯಾಗಿದ್ದಾ ನೆ. ಜೀವನದ ಸ್ಥ ಷ್ಟ ಸಮಸ್ಯೆ 
ಗಳನ್ನು ಸ್ತಿ (ಕರಿಸಿ ಸರಿಹರಿಸಲು ಅಧಿಕ ಸಮರ್ಥನಾಗಿದ್ದಾ ನೆ. ಈತನ ಆಚರ 
ಹೆಚ್ಚು. “ದ್ದ ರಿಂದ ನಿನ್ನ ತಮ್ಮ ಇಸ ೈತ್ತೊ ಂದನೆಯ ಶತಮಾನ ರಂಗಪ್ರವೇಶಿಸುವ 
ವೇಳೆ. ಜೀವನದ ಗುಣಮಟ್ಟ RE 56. ಸುಧಾರಿಸಿರುತ್ತದೆ. 


ಇಪ್ಪತ್ತನೆಯ ಶತಮಾನ 


ಕಾಲಪುರುಷ! ನಿನ್ನ ಈ ಆಶಾವಾದ ತಾತ್ತ್ವಿಕ ನೆಲೆಯಲ್ಲಿ ನಿಜವಿರಬಹುದು, 
ಆದರೆ ವಾಸ್ತವ ನೆಲೆಯಲ್ಲಿ ಸಂಗತವಾಗದೆಂದು ನನ್ನ ಅನುಭವ ನುಡಿಯುತ್ತದೆ. 
ನಾನು ಕೊಡುವ ಕಾರಣಗಳು ಮುಖ್ಯವಾಗಿ ಐದು. ಒಂದನೆಯದಾಗಿ ಆಹಾರ 
ಪದಾರ್ಥಗಳ ತೀವ್ರ ಅಭಾವ, ಪ್ರಪಂಚದಲ್ಲಿಂದು 1 ಕೋಟ ಮಕ್ಕಳು ನ್ಯೂನ 
ಪೋಷಣೆಯಿಂದ ಪೀಡಿತರಾಗಿ ಇವರ ಬೆಳೆವಣಿಗೆ ಕುಂಠಿತವಾಗಿದೆ. ಇವರು ಯಾವ 
ಉತ್ಸಾಹದಿಂದ ಇಪ್ಪತ್ತೊಂದನೆಯ; ಶತಮಾನವನ್ನು ಸ್ವಾಗತಿಸಿಯಾರು ?40 ಕೋಟ 
ಜನ ಉಪವಾಸದ ಅಂಚಿನಲ್ಲಿ ನವೆಯುತ್ತಿದ್ದಾರೆ. 100 ಕೋಟ ಜನ ಹಸಿವು 
ಮತ್ತು ನ್ಯೂನ ಪೋಷಣೆಯಿಂದ ಬಾಧಿತವಾಗಿದ್ದಾರೆ. ಪ್ರತಿದಿನ 12,000 ಮಂದಿ 
ಆಹಾರಾಭಾವದಿಂದ ಮಡಿಯುತ್ತಿ ದ್ದಾ ರಿ ಅಂದರೆ ಪ್ರತಿ 25ರಲ್ಲಿ 7 ಮಂದಿ 
ಹೊಟ್ಟ ಗೆ ಹಿಟ್ಟ ಲ್ಲದೆ ಕಂಗಾಲಾಗಿದ್ದ ಕೆ ಇಲ್ಲವೇ ಸಾಯುತ್ತಿ ದಾ ರಿ. ಈ ಸಂಖ್ಯೆಗಳು 
ತೇಜಿಯಲ್ಲ ನೆಯ ಹೊರತು ಮಂದದಲ್ಲಿಲ್ಲ (ಹಿನ್ನೆ ಲೆಯಲ್ಲಿ ಹಸಿವಿನ ಮೊರೆ ಅನ್ನದ 
ಕೂಗು) 

ಎರಡನೆಯದಾಗಿ ಈ ಅಸಂತೃಪ್ತ ಮತ್ತು ಅನಾರೋಗ್ಯಮಂದಿ ಬಹುತೇಕ 
ಅಭಿವೃದ್ಧಿಶೀಲ ಮತ್ತು ಅನಭಿವರ್ಧಿತ ರಾಷ್ಟ್ರಗಳಲ್ಲಿ ಲ್ಲಿಯ ಮಹಾನಗರಗಳಲ್ಲಿ ದಟ್ಟಿ 
ವಾಗಿ ಹೆಳಮಕೊಂಡದ್ದಾರೆ. ಆಯಾ ರಾಷ್ಟ್ರಗಳ ವ್ಯಾಪಾರ ಮತ್ತು Jabs 
ಕೇಂದ್ರಗಳಾದ ಈ ನಗರಗಳು ಕೊಳಜಿಗುಂಡಿಗಳಾಗಿ ರೋಗರುಜಿನಗಳ ಜವುಗು 
ಗಳಾಗಿವೆ, ಕೊಲೆ ದರೋಡೆಗಳ ಬೀಡುಗಳಾಗಿವೆ. ಏಡಿಗಂತಿಯಂತೆ ಹಬ್ಬು ತ್ತಿರುವ 
ಈ ನಿಡುಗಿನಿಂದ ನಾಗರಿಕತೆ ಪಾರಾಗುವುದು ನನ್ನ ಶೇಷಾಯುಷ್ಯದಲ್ಲಂತೂ "ಅತ್ಯಂತ 
ಅಸಂಭವ, (ಹಿನ್ನೆಲೆಯಲ್ಲಿ ಕೊಳೆಗೇರಿಯ ಗಲಭೆ ಗುಲ್ಲು ಗೊಂದಲ) 

ಮೂರನೆಯದಾಗಿ ವ್ಯಕ್ತಿ ಯ ಪ್ರಾಥಮಿಕ ಅವಶ್ಯ ಕತೆಗಳಾದ ಅಶನ ವಸನ 
ವಸತಿ ಪೂರೈಸುವ ಏಕೈಕ ಅಕ್ಷಯ ಪಾತ್ರೆ ಈ ವಸ ಸೂಕ ಆದಕೆ ವರ್ತಮಾನ 
ದಿನಗಳಲ್ಲಿ ಇದು ಬರಿ ದೂಳ ಬಟ್ಟ ಲಾಗುತ್ತಿರುವಂತೆ ತೋರುತ್ತದೆ. ಹಸಿರು 
ಕಾಡುಗಳು ಪರಿಮ ಿಸುತ್ತಿದ್ದಲ್ಲಿ ಕಾಂಕ್ರಿ ಟ್‌ ಪೆಡಂಭೂತಗಳು ರಣಗುಟ್ಟು ತ್ತಿವೆ. 
ವನ್ಯ ಮೃ ಗಗಳು ಮುಕ್ತ ವಾಗಿ ವಕರಿಸುತ್ತಿ ದ್ದ ಲ್ಲಿಸ ಓಯಂಚಲಿಗಳು ಯಾಂತ್ರಿಕವಾಗಿ 
ಧಾನಿಸುತಿ ವೆ. ಜಲಗೋಳ ಮತ್ತು ಮಾಜ ಕೂಡ ಈ ಅವ್ಯಾಹತ 


pe 
ce ತು 


ನನಶತನನಾನದ ಅರುಣೋದಯ ೧೩ 


ಸೂರೆಯಿಂದ ವಿನಾಯತಿ ಪಡೆದಿಲ್ಲ, ತನ್ನ ಕೊರಳ ಸುತ್ತಿನ ಉರ: ಳನ್ನು ತಾನೇ 

ಬಿಗಿಗೊಳಿಸುತ್ತಿ ರುವ ಮಾನವ ಮುಂದಿನ ತಿತರ ಕಾಣುವುದುಂಟೀ 1 9) ಸ್ಟಾ ಗತಿಸು 

ವುದುಂಟೀ? "(ಹಿನ್ನೆ ಲೆಯಲ್ಲಿ ಗೂಗೆಗಳ ಘೂಕಾರ, ಲಾರಿ ರೈಲು ವಿಮಾನಗಳ 
ಚೀತಾ ರ) 

"ನಾಲ್ಕನೆಯದಾಗಿ ಮಾನವಕೃತಾಪರಾಧವಾದ ಪರಿಸರಮಾಲಿನ್ಯದಿಂದ ಇಂದು 
ಇಡೀ ಭೂಮಿ ಕಲುಷಿತವಾಗಿದೆ, ಆತ ಉಸಿರಾಡುವ ವಾಯು ಉಣ್ಣುವ ಅನ್ನ 
ಕುಡಿಯುವ ನೀರು ಮತ್ತು ತೊಡುವ ಬಟ್ಟಿ ಎಲ್ಲವೂ ಕಲಬೆರಕೆಗಳೇ. ಇಂಥ ಶ್ವಾಸ 
ಬಂಧಕ ಕೃತಕ ಪರಿಸರದಲ್ಲಿ ಮಾನವನ ಅಭ್ಯುದಯ ಹೇಗೆ ತಾನೇ ಸಾಧ್ಯವಾದೀತು? 
ಎಸ್‌, ವಿ. ಪರಮೇಶ್ವರ ಭಟ್ಟರ ಮಾತಿನಲ್ಲಿ 


ನಿಧಿಯ ಶಂಕೆಯನಿಳೆಯನಗೆದನು ಗಿರಿಯ ಧಾತುವನೂದಿ ಕರಗಿಸಿದೆ 
ಕಡಲನುತ್ತರಿಸಿದೆನು ನೃಪರನು ಯತ್ನೃದಿಂದಾಮೋದಗೊಳಿಸುತೆ ನಲಿಸಿದೆ 

ಬಗೆಯ ಮಂತ್ರಾರ್ಚನೆಯೊಳಿರಿಸುತಲಿರುಳನೆನಿತನೊ ಮಸಣದೊಳು ನಾ ಕಳೆದೆನು 
ದೊರೆಯದಾಯಿತು ಕುರುಡು ಕನಡೆಯುಮೆನಗೆ ತೃಷ್ನೆಯೆ ಸಾಕುಬಿಡು ಬಿಡು ನನ್ನನು 


ಕಾಲಪುರುಷ 


ಸ್ವಲ್ಪ ತಡೆ ಇಸ್ಪತ್ತನೆಯ ಶತಮಾನ! ಕೊಂಚ ಕೇಳು ನನ್ನ್ನ ಮಾತು. 
ಕುಂದು ಮಾತ್ರ ಕಾಣುತ್ತೇನೆಂಬ ಕಾಮಾಲೆನೋಟಿ ತಳೆಯುವುದರಿಂದ ಪ್ರಯೋಜನ 
ವಾಗದು. RE ಹಿಂದೆ ಬಂದು ಸಂದು ಹೋದ ಶತಮಾನ ಪುರುಷರೆಲ್ಲರೂ 
ಅವರವರ ಕೊನೆಯ ದಿನಗಳಲ್ಲಿ ಆಡಿದ ಮಾತಿನ ಧಾಟ ಹೀಗೆಯೇ ಇತ್ತು. ಆದರೆ 
ನಾನು ಕಣ್ಣಾರೆ ಕಂಡಿದ್ದೇನೆ: ಮಾನವನ ಜೀವನದಲ್ಲಿ ಶತಮಾನದಿಂದ ಶತಮಾನಕ್ಕೆ 


ಪ್ರಗತಿ ಆಗಿದೆ, ಈಗಲೂ ಅದು ಪುರೋಗಾವಿ:ಯಾಗಿಯೇ ಇದೆ. 


ಇಪ್ಪತ್ತನೆಯ ಶತಮಾನ 


ಕಾಲಪುರುಷ! ಹಿಂದಿನವರ ಅನುಭವ ಏನೆಂಬುದು ನನಗೆ ತಿಳಿಯದು. 
| ಹೆತ್ತೊ ೦ಬತ ತ್ಮನೆಯ ಶತಮಾನ ನನಗೇನೂ ಒಳ್ಳೆ ಯ ಬಳುವಳಿ ಬಿಡಲಿಲ್ಲ. ಪ್ರಕೃ ತಿ 
ಯನ್ನು ಥಳಿಸಿ ತೊತ್ತಾಗಿ ದುಡಿಸಿಕೊಳ್ಳ ಬೇಕೆಂಬ ಅತಿ ಸ್ವಾರ್ಥ ದುರಾಶೆಯಿಂದ 
ಕೂಡಿದ್ದ ಜನಾಂಗವನ್ನು. ಅವನು ನನಗೆ ಒಪ್ಪಿ ಸಿಹೋದ. Pod ನೀನೇ 
| ನೋಡಿರುವೆ : ಎರಡು ಮೆಹಾಯುದ ಗಳು, ಹದಿನ ಎಲ್ಲ ಯುದ್ಧಗಳ ಕೌ )ರ್ಯ 
ಮೀರಿಸುವ ಪಾಶನೀಯತೆ ಈ ಯುದ್ಧಗಳಲ್ಲಿ ಪ್ರಕಟವಾಯಿತು. ಪ್ರಪಂಚ ಈಗ 
ಮೂರನೆಯ ಮಹಾಯುದ್ಧದ ಅಂಚಿನಲ್ಲಿ ಬಂತಿತೆ. ಇದೇನಾದರೂ ಸಿಡಿಯಿ:ತೋ 
ಆಗ ಪಕಮಾಣುಜಾಂಬುಗಳ ತಾಂಡವನ್ಫ ತ್ಯ ದಿಂದ ಮನುಕುಲವೇ ನಿರ್ನಾಮವಾಗಿ 


ಹೋದೀತು. 


RT 


ವ್‌ 
೧೪ ವಿಜ್ಞಾನ ಕರ್ಣಾಟಕ 


ಪರಮಾಲ್ಪ ಗಾತ್ರದಾ ಪರಮಾಣುಛೇದನೆ 
ಮಾನನಜನಾಂಗದಾ ತೀವ್ರ ಪ್ರಲೋಭನೆ 
ಪರಮಾಣುಮನದಿ ಸ್ಪಂದಿಸಿದೆ ಸಂವೇದನೆ 
ಮರಳಿಸಲು ಬಂದಿಹುದು ನೋಡು ಗುರುವಂದನೆ! 


ಒಂದು ಪಕ್ಷ ಮೂರನೆಯ ಮಹಾಯುದ್ಧ ಸಂಭವಿಸದಿದ್ದರೂ ಈಗಾಗಲೇ ತಲೆದೋರಿ . 
ರುವ ಶಕ್ತಿ ಬಿಕ್ಕಟ್ಟು ಪ್ರ ಕೋಪಕ್ಕೆ ಹೋಗಿ ಬದುಕು. ದುಸ್ಸಹಸನೀಯವಾಗುವುದು ' 
ಕಂಡಂತೆಯೇ ಇದೆ. | 


ಕಾಲಪುರುಷ 
ಶಕ್ತಿ ಬಿಕ್ಕಟ್ಟು ಎಂದರೇನು? 


ಇಪ್ಪತ್ತನೆಯ ಶತಮಾನ 
ವಿವರಿಸುತ್ತೇನೆ ಕೇಳು. ವಿದ್ಯುಚ್ಛಕ್ತಿ, ಡೀಸೆಲ್‌ಶಕ್ತಿ, ಪರಮಾಣುಶಕ್ತಿ 
ಮುಂತಾದ ಕೃ ತಕ ಶಕ್ತಿ ಪ್ರ ಕಾರಗಳು ಮಾನವ ಪ ಶ್ರಯತ್ತ ದಿದ ದೊರೆತಿರುವುದು 
ಸರಿಯಷ್ಟೆ, "ಇವ್ರ ಓಟ ನಾಗರಿಕ ಜೀವನದ ತಳ ಶಕ್ತಿರಹಿತ 
ಜಸ ಜಟ ನಿಲುಕದು, ಈ ಶಕ್ತಿ ಎಲ್ಲಿಂದ ಒದಗುತ್ತದೆ? 


ಕಾಲಪುರುಷ 
ಅಂತಿಮವಾಗಿ ನಿಸರ್ಗದಿಂದ? 


ಇಪ್ಪತ್ತನೆಯ ಶತಮಾನ 


ಸರಿಯಾದ ಮಾತು. ನಿಸರ್ಗದಿಂದ ಕಚ್ಚಾ ಸಾಮಗ್ರಿ ಸಂಗ್ರಹಿಸಲು, ಅದನ್ನು 
ಕಾರ್ಪಾನೆಗೆ ಸಾಗಿಸಲು, ಅಲ್ಲ ಉಪಯುಕ್ತ ವಸ್ತು ತಯಾರಿಸಲ್ಕು ಜನ ಈ ವಸು 
ಗಳಿಂದ ಸೇವೆ ಜಡ) ಮತ್ತು ಕೊನೆಯದಾಗಿ ಉಪಯೋಗಾನಂತರ | 
ಉಳಿಯುವ ವಸ್ತುವಿನ ನಿಲೆವಾರಿಮಾಡಲು ಶಕ್ಕಿಬೇಕು. ಈ ಶಕ್ತಿಯ ಅತ ಧಿಕ | 
ಭಾಗ ಪೂರೈಕೆ ಆಗುತ್ತಿರುವುದು ಫಾಸಿಲ್‌ ಇಂಧನಗಳಿಂದ- ಅಂದರೆ ಕಲ್ಲಿದ್ದ hi 
ಪೆಟ್ರೊ ೀಲಿಯವ್‌ ಮುಂತಾದ ದ ಭೂಸ ೦ಸನ್ಮೂ ಲಗಳಿಂದ, ಇವುಗಳ ವಿನಿಯೋಗ | 
ಇಸವಿ 1900ರಲ್ಲಿ 625 ಮಿಲಿಯನ್‌ ಮೆಟ್ರಿಕ್‌ ಟಿನ್‌ ಕಲ್ಲಿದ್ದಲಿನ ದಹನಕ್ಕೆ 
ಸಮಾನವಾಗಿತ್ತು. 1950 ರಲ್ಲಿ ಅದು 3150 ಮಿಲಿಯನ್ನಿಗೂ 1980 ವಿ 
10,000 ಮಿಲಿಯನ್ನಿ ಗೂ ಏರಿತು. ಇಸವಿ 2000ದಲ್ಲಿ 22 500 : ಮಿಲಿಯನ್ಲಿ ಗೆ 
ಜಿಗಿಯುವ ನಿರೀಕ್ಸೆ ಇದೆ. ಇದರ ಅರ್ಥ ಸ ನಷ್ಟ: ಪ್ರ ಸಕ್ಷ 
| ಬ ವರ್ಷಗಳ ವಾರ್ಷಿಕ ಸರಸ. ವ ನೃಷ್ಧರತ ಕ ನಡು 9 ) ಇದ. 


ದ್‌ A 


ನವಶತಮಾನದ ಆರುಣೋದಯ ೧೫ 


ಮೂವತ್ತು ವರ್ಷಗಳಲ್ಲಿ ಶೇಕಡಾ 10ಕ್ಕೆ ಏರಿತು; ಕೊನೆಯ ಇಪ್ಪತ್ತು ವರ್ಷಗಳಲ್ಲಿ 
ಶೇಕಡಾ 11.25ಕ್ಕೆ ಜಿಗಿಯಲಿದೆ. 


ಕಾಲಪುರುಷ 
ಆಗಲಿ, ತೊಂದರೆ ಏನು? 


ಇಪ್ಪತ್ತನೆಯ ಶತಮಾನ 


ಎಲ್ಲ ರೀತಿಯಲ್ಲಿಯೂ ತೊಂದರೆ ಉಂಟು. ಫಾಸಿಲ್‌ ಇಂಧನ ಶಾಶ್ವತ ಅಲ್ಲ. 
ಹೆಚ್ಚೆಂದರೆ ಇನ್ನು ಒಂದು ಶತಮಾನಪರ್ಯಂತ ದೊರೆಯಬಹುದು “ಅದೂ ಅತಿ 
ಪ್ರಯಾಸದಿಂದ. ಹೀಗಾಗಿ ಮಾನವ ಈಗ ಎರಡು ವಿರುದ್ಧ ಬಲಗಳ ಎಳೆತದಿಂದ 
ಕಂಗಾಲಾಗಿದ್ದಾನೆ : ತಂತ್ರವಿದ್ಯೆಯ ಎಂದೂ ಹಿಂಗದ ಬದಲು ಸದಾ ಉಲ ಣಿಸು 
ತ್ತಿರುವ ಶಕ್ತಿದಾಹ, ಫಾಸಿಲ್‌ ಇಂಧನದ ಶಾಶ್ವತವಲ್ಲದ ಬದಲು ದಿನದಿನ ನಶಿಸು 
ತ್ತಿರುವ ರಿಕ ಮೂಲ. ಇವೆರಡರ ನಡುವಿನ ಕೊರತೆಯೇ ಶಕ್ತಿ ಬಿಕ್ಕಟ್ಟು. 
ಇಪ್ಪತ್ತೊಂದನೆಯ ಶತಮಾನ ಹೊಸ್ತಿಲು ಒಳದಾಟುವ ವೇಳೆಗೆ ಇದು ಅಡ್ಡಹಾಯ 
ಲಾಗದ ಒಂದಿಗೇ ಮುಚ್ಚಲೂ ಆಗದ ಅಗಲ ಆಳ ಕಮರಿಯಾಗಿ ಮಾನವಜೀವನ 


ಅಸ್ತವ್ಯಸ್ತವಾಗಿ ಹೋಗುವುದು ನನಗಂತೂ ನಿಚ್ಚಳವಾಗಿ ಎದ್ದು ಕಾಣುತ್ತಿದೆ. 


ಕಾಲಪುರುಷ 


ಏರು ಕಡಿದಾದಷ್ಟೂ ಹುಮ್ಮಸ್ಸು ಹಿಗ್ಗು ವುದು ಮಾನವ ಸ್ವಭಾವ. ನೀನು 
 ಫೀಡಿರುವ ಐದು ನಿಷೇಧಾತ್ಮಕ ಕಾರಣಗಳನ್ನೂ ಮೀರಿನಿಲ್ಲಬಲ್ಲ ಧೃತಿ ಮಾನವನಿಗಿದೆ. 
_ ಈಗ ಅವನ್ನು ಒಂದೊಂದಾಗಿ ಪರಿಶೀಲಿಸುತ್ತೇನೆ. ಮೊದಲನೆಯದು? 


ಕ ಇಪ್ಪತ್ತನೆಯ ಶತಮಾನ 
ಜನಸಂಖ್ಯೆಯ ಅತಿವೃದ್ಧಿ ಮತ್ತು ಆಹಾರ ಪದಾರ್ಥಗಳ ಅಲಭ್ಯತೆ, 


ಕಾಲಪುರುಷ 
3 ಹೌದು. ಈಗ, ಜನಸಂಖ್ಯಾವೃದ್ಧಿಯ ಕಾರಣ ಜನನಗಳ ಹೆಚ್ಚಳ ಅಲ್ಲ 
ಬದಲು ಮರಣಗಳ ಇಳಿತ. ವಾಸ್ತವವಾಗಿ ಪ್ರಪಂಚದ ಸರಾಸರಿ ಜನನದರ ಇಳಿದಿದ್ದು 
ಮುಂಬರುವ ವರ್ಷಗಳಲ್ಲಿ ಜನಸಂಖ್ಯೆ ಈಗಿನ ಮಟ್ಟಡಲ್ಲಿ ಸ್ಥಿರಗೊಳ್ಳಲಿದೆ, ಅಥವಾ 
ಅಭಿವರ್ಧಿತ ರಾಷ್ಟ್ರಗಳ ಮಾದರಿಯಲ್ಲಿ ಇತರೆಡೆಗಳಲ್ಲಿ ಕೂಡ ಇನ್ನಷ್ಟು ಇಳಿದು 
ನಸಂ. ್ಯ ಕಡಿಮೆ ಅಗಲಿಡೆ. ಇನ್ನು ಅಹಾರ ಪದಾರ್ಥಗಳ ವಿಚಾರ. ಇವುಗಳ 
ಸಮೃದ್ಧವಾಗಿದ್ದರೂ ವಿತರಣೆಯಲ್ಲಿ ಸಾಕಷ್ಟು ಕೃತಕ ಪ್ರತಿಬಂಧಕಗಳು 


pe 


೧೬ ವಿಜ್ಞಾನ ಕರ್ಣಾಟಕ 


ಅಡ್ಡ ಬಂದು ಜನರಲ್ಲಿ, ಅಂತೆಯೇ ರಾಷ ಗಳಲ್ಲಿ ಕೂಡ, ಅತಿ ಸಮೃ ದ್ಧ ವರ್ಗ ಮತ್ತು 
ಅತಿ ದರಿದ್ರ ವರ್ಗ ಎಂಬ ಎರಡು ವರ್ಗಗಳು ತಲೆದೋರಿವೆ, ಇಂದಿನ ವಿಚಾರಶೀಲ 
ಮಾನವ ಫ್‌ ಆತಂಕಗಳನ್ನು ನಿವಾರಿಸಿ ಅಹಾರನಿತರಣೆಯಲ್ಲಿ ಸಮತೋಲ ಸಾಧಿಸಿ 


ಕೊಳ್ಳಬಲ್ಲವನಾಗಿದ್ದಾನೆ. 


ಇಪ್ಪತ್ತ ನೆಯ ಶತಮಾನ 
ಆಗಲಿ. ಎರಡನೆಯ ಕಾರಣಕ್ಕೆ ಸಮಜಾಯಿಸಿ ಕೊಡು ನೋಡೋಣ. 


ಕಾಲಪುರುಷ 
ನೀನು ವಿಶದೀಕರಿಸಿರುವ ಎರಡನೆಯ ಕಾರಣ ನಗರಗಳ ಅತಿಲಂಬನೆ ಮತ್ತು 
ತತ್ತರಿಣಾಮವಾದ ಸಮಸ್ಯೆಗಳು, ಅಲ್ಲವೇ ಇಪ್ಪತ್ತನೆಯ ಶತಮಾನ ? 


ಇಪ್ಪತ್ತನೆಯ ಶತಮಾನ 
ಹೌದು ಕಾಲಪುರುಷ ! 


ಕಾಲಪುರುಷ 


ಮಾನನೇತಿಹಾಸದಲ್ಲಿ ಮೂರನೆಯ ಕ್ರಾಂತಿ ತಲೆದೋರಿದಾಗ ನಗರಗಳ 
ಅಸಹಜ ಬೆಳೆವಣಿಗೆ ಆರಂಭವಾಯಿತೆಂಬ ಸಂಗತಿ ನಿನಗೆ ತಿಳಿದಿದೆಯಷ್ಟೆ ? 


ಇಪ್ಪತ್ತ ನೆಯ ಶತಮಾನ 
ಇಲ್ಲ, ಅದೇನೆಂದು ಹೇಳು. 


ಕಾಲಪುರುಷ 


ಮಾನವ ತನ್ನ ಭಾವನೆಗಳಿಗೆ ಮಾತಿನ ಒಡಲು ಕೊಡಲು ಕಲಿತಾಗ ಮೊದ 
ಲನೆಯ ಕ್ರಾಂತಿ ಸಂಬಂಧಿಸಿತು. ಉದಾಹರಣೆಗೆ ವೇದ ಮಂತ್ರಗಳು : 


ವೇದಾಹನೇತಂ ಪುರುಷಂ ಮಹಾಂತಂ 
ಆದಿತ್ಯವರ್ಣಂ ತಮಸಸ್ತು ಪಾಠೇ 
ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರಃ 
ನಾಮಾನಿ ಕೃತ್ವಾ *ಭಿವದನ್ಮ ದಾಸ್ತೆೇ 
ಮುಂದೆ ಈ ಮಾತನ್ನು--ಅಂದರೆ ಕಿವಿಗೆ ಮಾತ್ರ ಗ್ರಾಹ್ಯವಾನುವ | ಶಬ್ದರು 
ಯನ್ನು--ಲಿನಿರೂಪದಲ್ಲಿ ಘನೀಕರಿಸಲು ಕಲಿತಾಗ ಎರಡನೆಯ ಕ್ರಾಂತಿ ಸಂಜ 
ಇದು 'ಅಸಿಕ್ರಾ ತಿ. ಉದಾಹರಣೆಗೆ ಹಲ್ಮಿಡಿ ಶಾಸನದ ಷ್ಟ ರುವ 


ಕಃ ನನಶತಮಾನದ ಅರುಣೋದಯ ೧೭ 


ಜಯತಿ ಶ್ರೀ ಸಿಸಶ್ಛಕ್ಕಾರ್ರ್ರೀ ವಾಸಿಸು! 
ದಾನವಾಷ್ಣೊ € ಯುಗಾನ್ನಾಗಿ ಶಿಷ್ಟಾ ನಾನ್ನು ಸುದರ್ಶನಃ 
ನಮಃ ಶ್ರೀಮುತ ದಂಬಪನ್ತಾ “ಗ ಸಂಪ ನ್ನ ನ್ವ ಲಭೋರನಾ ಅರಿಕ 
ಕುಸ್ಮ ಭಟ್ಟೋರನಾಳೆನರಿದಾವಿಳೆ ಜ್‌ ಸ PRR 
` ಮುಂದೆ ಈ ಯ್ಯ ನ್ನ್ನ ೨ ಅಂದರೆ ಕಣ್ಣಿ ಗೆ ಮಾತ್ರ ಗ್ರಾ ಹೈ ವಾಗುವ ಚಿತ್ರರೂಪಿ 
ಯನ್ನು. -ಮುದ್ರಿ ತ ಗ್ರಂಥಗಳಾಗಿ ಪ್ರಕಟಿಸಲು ಗಾಗ ಟಾ ಕ್ರಾಂತಿ 
ಸಂಭವಿಸಿತು. ಹಿನ್ನೆ ಲೆಯಲ್ಲಿ ಮುದ್ರಣ ಯಂತ್ರಗಳ ಕಾರ್ಯವೈಖರಿ ಶಬ್ದ) 
ಹೆದಿನ್ಸೈ ದನೆಯ ಶತಮಾನದಲ್ಲಿ ಪಾ ಬಾರಕಭವಾದ ಕ್ಸೈಗಾರಿಕೋನ್ಶೈ! (ಸಕ್ಕೆ ನಡೆ 
ಹಾಸಿಸೇಸೆ ಸೋಡಿ € ಈ ಮುದ್ರಣ ಕ್ರಾ ಜ್‌ ಜ್ಞಾ ನದಾಹಿಗಳಿಗೆ ಜಾ 2ನೆ ಸ 
x ಇಚ್ಛಿಸಿದಲ್ಲಿ ಆಜ್‌ ರೂಪದಲ್ಲಿ Pa “ಗೆ ಲಭಿಸಿ ಜ್ಞಾ ನಪ್ರಸಾರ ಸ ಸರ್ವವ್ಯಾಪಿ 
ಆಯಿತು. ಆಗ ದೈತ್ಯಯಂತ್ರಸ್ಥು ವರಗಳು ಮಹಾವಿಶ್ವವಿದ್ಯಾಲಯ ುಗಳು, 
ಸೆ ನೂತನಾನ್ರೆ (ಷಣೆಗಳು, ಸಮರ್ಥ ed ವ್ಯ ವಹಾರಗಳ್ಳು ಸುಭದ್ರ ಕರದು 
i ಳೂ ಒಂಡೆಡೆ ಕೇಂದ್ರೀಕೃ ತವಾಗಿ ಅವರ್ನಸಡುಪು. ಈ ನೆಲೆಗಳೇ ನಗರಗಳು. 


> 1; ಜ್ಞ 


ತ್ತನೆಯ ಶತಮಾನ 
ಕೊಡು-ಕೊಳು ಅ ಕಾರ್ಯ ಕ್ಷಿಪ್ರವಾಗಿಯೂ ಸುಲಭವಾಗಿಯೂ 
ಜರಗುವ ಕೇಂದ್ರವೇ ನಗರವೆಂದು ಅರ್ಥವಾಗುತ್ತದೆ. (ಹಿನ್ನೆಲೆಯಲ್ಲಿ ನಗರದ ಪ್ರಾತಿ 
3 ನಿಧಿಕ ಸನ್ನಿವೇಶಗಳ ಬಿಂಬನ) 


ಕಾಲಪುರುಷ 


ನಿಜ ನಾಗರಿಕತೆಯ ನರಕೇಂದ್ರವೇ ನಗರ. ಅಂದು ಹೀಗಾಗಬೆಕಾದದ್ದು 
ಕ ವರ್ತಮಾನಕಾಲದ ಅತಿಕೇಂದ್ರೀಕರಣ ಇದರ ಪರಿಣಾಮ, ಮಾನವ ಇದರ 
ಜದ ಸ್ಸ ಲಗಳನ್ನು ಅನುಭನಿಸುತ್ತಿ ರುವಾಗಲೇ ನಾಲ್ಕ ಕೆಯ ಕ್ರಾ ಂತಿಯಿಂದಲೂ ಪರಿ 
Kr ಶೇ ತನಾಗಿದ್ದಾ ಫೆ. 

Be. ಇಪ್ಪತ್ತ ನೆಯ ಶತಮಾನ 

೫ ಏನದು? 
$ ಕಾಲಪುರುಷ 

ಅದರ ಹೆಸರು ರ್‌ ಕ್ರಾಂತಿ. ಗಣಕ-computer—ಅದರೆ ಮಿದುಳು, 
೭ ನರಕೇಂದ್ರ. ಸ್ವಯಂಚಾಲಿತ ಯಂತ್ರ ಸಾಧನಗಳು ದೇಹ, ಅಂದಕೆ ಕಾರ್ಯ 
ಹಕ ಸಲಕರಣೆ” ರೇಡಿಯೊ, ಹವ ತ್ಕ ದೂರವಾಣಿ ಮುಂತಾದವು 
ಕುವ ಗಲ್ಲು, ಅಂದರೆ ಸಂಪರ್ಕೋಪಕರಣಗಳು. 


A ವಿಜ್ಞಾನ ಕರ್ಣಾಟಕ 


ಇಪ್ಪತ್ತ ನೆಯ ಶತಮಾನ 


ಹಾಗಾದಕೆ ಉಸಿರು? 


ಕಾಲಪುರುಷ 


ಶಕ್ತಿನಿದ್ಯುಚ್ಛಕ್ತಿ. 


ಇಪ್ಪತ್ತನೆಯ ಶತಮಾನ 


ಈ ಕ್ರಾಂತಿಯ ಪರಿಣಾಮವಾಗಿ ಬದುಕಿನಲ್ಲಿ ನಿನು ಬದಲಾವಣೆ ಕಂಡು ' 
ಬಂದಿದೆ? 


ಕಾಲಪುರುಷ 


ಈಗ್ಗೆ ಕೇವಲ ಮೂವತ್ತು. ವರ್ಷಗಳ ಹಿಂದೆ ಊಹಿಸಲೂ ಸಾಧ್ಯವಿರದಿದ್ದ 
ರೀತಿಯಲ್ಲಿ ಇಂದು ಸಾರಿಗೆ ಸಂಪರ್ಕ ಅಭಿವರ್ಧಿಸಿ ದೂರಗಳು ಕುಸಿದಿವೆ ಗಗನ 
ಕುಸುಮವಾಗಿದ್ದ ಚಂದ್ರ ನೆರೆಮನೆ ಆಗಿದೆ, ಗ್ರಹಗಳು ಮಾನವನ ಭೌತಾನ್ರೇಷಣೆಯ 
ಪರಿಧಿಯೊಳಗೆ ಅಡಕವಾಗಿವೆ. ಒಟ್ಟಾರೆ ಬದುಕಿಗೆ ಹೊಸ ಆಯಾಮ ಒದಗಿದೆ. 
ಎಂದೇ ಇಂದು ನಗರಗಳಲ್ಲಿ ಮಾತ್ರ ಲಭ್ಯವಿರುವ ಸೌಕರ್ಯಗಳು ಮುಂಬರಲಿರುವ 
ದಿನಗಳಲ್ಲಿ ಎಲ್ಲಿ ಬೇಕೆಂದರಲ್ಲಿ ದೊರೆಯಲಿವೆ. (ಹಿನ್ನೆಲೆಯಲ್ಲಿ ಎಲೆಕ್ಟ್ರಾನಿಕ್‌ ಬೀಪ್‌ 
ಬೀಪ್‌ ಮುಂತಾದ ಧ್ವನಿಸೂಚಕಗಳು) | 


ಇಪ್ಪತ ತ್ತನೆಯ ಶತಮಾನ 


ನೀನು ಹೇಳುತ್ತಿರುವುದು, ಕಾಲಪುರುಷ, ತಾತ್ತ್ವಿಕವಾಗಿ ಸರಿಯಾಗಿರಬಹುದು. : 
ಈಗ ನಾನೊಂದು ನಿರ್ದಿಷ್ಟ ನಿದರ್ಶನ ಕೊಡುತೆ ತೆ. ನಗರ ಜೀವನದ ಕೃ ತಕತೆ 
ಯಿಂದ ಕೋಸಿಹೋದ ಚಾದ್ರ ಶೇಖರ ಹಳ್ಳಿಯ ॥ ನಿರ್ಮಲ ಪರಿಸರಕ್ಕೆ ಹೋಗಿ ಸಂಸ | | 
ತ್ತಾನೆ. ಅವನ ಬಯಕೆಗಳೊನು ? ದೈನಂದಿನ ಜೀವನಕ್ಕೆ ಹ್ತ ಬಗೆಯ ಸರಕು 
ಸೇನೆಗಳು, ಮಕ್ಕಳಿಗೆ ಉನ್ನತ ಶಿಕ್ಷಣ, ಕುಟುಂಬಕ್ಕೆ ದ್ಯ ಕೀಯ ನೆರವು ಮತ್ತು 
'ಬಾಹ್ಯ ಜಗತಿ ೨ ನೊಡನೆ ಸಂಪರ್ಕ ಇವಿಷ್ಟು ಪ್ರ ತ ಬೇಕುಗಳು. ಜೊತೆಯಲ್ಲೇ 


ARN, ಉತ್ಪಾದನೆಗೆ ಮಾರುಕಟ್ಟೆಯೂ ಕ್ಕ ಇನೆಲ್ಲವೂ ಹರ್ಳಿಯಲ್ಲಿ ಹೇಗೆ: 
ಲಭಿಸುತ್ತವೆ? | 


| `` ಕಾಲಪುರುಷ ಹ ತೆ 
ಜು ಉತ್ಪಾದಕ. ಗ್ರಾಹಕ ಇಬ್ಬರ ನಡುನೆ ಕ್ಷಿಪ್ರ ಅರ್ಥಿಕ ಸಂಪರ್ಕ ಏರ್ಸ ಸ 
_ ಈ ಎಲ್ಲ ಸಮಸ್ಯೆ ಗಳು ತಂತಾವೇ ಸರಿಹಾರವಾಗುತ್ತ ಘೇ ಇಲ್ಲಿ ಉತ್ಪಾದ 


ನವಶತಮಾನದ ಅರುಣಗೋದಯ ರ್ಗ 


| ಸರಕು ಮತ್ತು ಸೇವೆ ಒದಗಿಸಬಲ್ಲವ, ಗ್ರಾಹಕ. ಎಂದರೆ ಇವನ್ನು ಬಯಸುವವ, 

{ ಗಣಕ ಮಾಡುವುದು ಈ ಕೆಲಸ ಸವನ್ಸ್ನೇ. ಅಂಗಡಿಗಳಲ್ಲಿರುವ ಸಾಮಗ್ರಿಗಳ್ಳು 

ಗ್ರಂಥಾಲಯದಲ್ಲಿರುವ ಪುಸ್ತಕಗಳು, ತಜ್ಞ ರಲ್ಲಿ ಲಭ್ಯ ವಿರುವ ಸೇವೆಗಳು ಎಲ್ಲವೂ 

ತ್ತ ied ನೆನಪಿನಲ್ಲಿ ಲಿಖಿತವಾಗಿರುತ್ತ ವೆ. "ಚಂದ್ರ ತೀಖರ ಗಣಕಕ್ಕೆ ಪ್ರಶ್ನೆ ಹಾಕಿ, 

| ಉತ್ತರ ಪಡೆದು ಹುಕುಂ ಕೊಟ್ಟ 3 ಮುಂದಿನ ನಿರ್ವಹಣೆ ಸ ಸ್ವಯಂಚಾಲಿತವಾಗಿ 
ನಡೆದಿರುತ್ತದೆ. 

3 ಇಪ್ಪತ್ತನೆಯ ಶತಮಾನ 

ಹ ಒಂದು ಉದಾಹರಣೆ ಹೇಳು. 

3 ಕಾಲಪುರುಷ 

) ಪು. ತಿ. ನರಸಿಂಹಾಚಾರ್‌ ಬರೆದಿರುವ " ಎಚ್ಚರಚ್ಯುತ ' ಕೀರ್ತನೆ ಓದಬೇಕು, 

x ಕೇಳಲೂ ಬೇಕು ಎಂಬುದು ಚಂದ್ರ ಶೇಖರನ ಬಯಕೆ ಎಂದು ಭಾನಿಸೋಣ. ಗಣಕಕ್ಕೆ 

ಈ ಆದೇಶನಿತ್ತೊಡನೆ ಆತನ ಅಧ್ಯಯನ ಕೊಠಡಿಯಲ್ಲಿರುವ ದೂರದರ್ಶನ 

 ತೆಕೆಯಮೇಲೆಆ ಕೀರ್ತನೆಯ ಸಾಲುಗಳು ಪಡಿಮೂಡುತ್ತನೆ, ಹಿನ್ನೆಲೆಯಲ್ಲಿ ಹಾಡೂ 

4 ಕೇಳಿಬರುತ್ತದೆ : 

ಲ ರಾಗ ಸಾವೇರಿ, ತಾಳ ರೂಪತ 

ಸ ಎಚ್ಚರಚ್ಯುತ 

ನ ತಿರೆಯಳಲನು ಪರಿಹರಿಸಲು (ಪ) 

“ಕೆ ಎಚ್ಚರೈನಿಭೋ ನೀ 

ಸ ನೆಚ್ಚರದಿರೆ ನೆಚ್ಚಿ ದನರ 


ಬೆಚ್ಚಳಿವುದೇ ? (ಅ.ಪ) 

ವೇದಂಗಳು ಹೋದ ಸಮಯದಿ 

ಆದಿ ಮತ್ಸ್ಯನಾದುದ ನೆನೆದು 
ಪಾದಗತರ ಖೇದವಳಿಸುವಾ 

ಮೋದದಿ ಮನವನಿರಿಸಿ | ಎಚ್ಚರಚ್ಯುತ | 


| ಬೇಕಾದರೆ ಈ ದೃ ಶ್ರ ಗಳನ್ನು ಸಿನಿಮಾದಲ್ಲಿಯಂತೆ ಬಿತ್ತರಿಸುವುದು ಕೂಡ ಸಾಧ್ಯವಿದೆ. 


ಡ್‌ 
ke 


ಇಸ ರೃತ್ತನೆಯ ಶತಮಾನ 
ಸರಿ, ಚಂದ್ರಶೇಖರನಲ್ಲಿ ವಿಕ್ರಯಿಸಲು ಸಾಮಗ್ರಿಗಳಿದ್ದರೆ? 


| ಕಾಲಪುರುಷ 
ವುಗಳ ವಿವರಗಳನ್ನು ಗಣಕಕ್ಕೆ ಊಡಿ ತನ್ನ ಸರತ್ತುಗಳನ್ನು ವಿಧಿಸಿದರೆ ಆದು 


4 ವಿಜ್ಞಾನ ಕರ್ಣಾಟಕ 


ಸಾಧ್ಯ ಗಿರಾಕಿಗಳ ಒಂದು ತಪಶೀಲನ್ನೇ ತೆರೆಯ ಮೇಲೆ ಬಿಂಬಿಸಿತೋರಿಸುತ್ತದೆ. 
ಅವಶ್ಯ ವಿದ್ದರೆ ಅವರ ಜೊತೆ ಕುಳಿತಲ್ಲಿಂದಲೇ ಮುಖನೋಡಿ ಸಂಭಾಷಿಸಬಹುದು 


ಇನ್ನ 
ಇಪ್ಪತ್ತನೆಯ ಶತಮಾನ 


ಪರಿಸ್ಥಿ ತಿ ಇಷ್ಟೊಂದು 'ಸುಲಭವೆಂದಾದ ಪಕ್ಷ ನಗರಗಳ ಕಿಸಿ ಎಂಧಾಪ್ರ ದೇಶ 
ಗಳಲ್ಲಿ ಯಾರಾದರೂ ಏಕೆ ತಾನೇ ತೊಳಲುತ್ತಾರೆ? 


ಕಾಲಪುರುಷ | 
ಅದೇ ನನ್ನ ವಾದ. ನಗರಗಳ ವಿಕೇಂದ್ರಿಕರಣ ಈಗಾಗಲೇ ಆರಂಭವಾಗಿದೆ. 
ಸಮೀಪದ ಭವಿಷ್ಯ ದಲ್ಲಿ ಗ್ರಾಮೀಣ ಜೀವನವೇ 'ಸಾರ್ವತ್ರಿಕವಾಗಲಿದೆ. ಈಗ ನೀನು 
ಹೇಳಿದ ಮೂರನೆಯ ಕಾರಣ ಹ er ಅದೇನೆಂದು ಕೊಂಚ ನೆನಪು 
ಮಾಡುವೆಯಾ ಇಪ ತ್ತ ತ್ರನೆಯ ಶತಮಾನ 


ಇಪ್ಪತ್ತನೆಯ ಶತಮಾನ 

ಭೂಮಿಗೆ ಹಸಿರುಜಿ ತೊಡಿಸಿದಂತಿರುವ ಕಾಡುಗಳ ಹನನ ಮತ್ತು ಅವುಗಳ 
ಸಾ ನದಲ್ಲಿ ವಿಕಾರರೂಪದ ಸಿಮೆಂಟ್‌ ಪೆಡಂಭೂತಗಳ ನಿರ್ಮಾಣ. ಈ ಮೊದಲು 
ನಾನು ಪ್ರ ಸ್ತಾವಿಸಿದ ರೆಡ್‌ ಇಂಡಿಯನ್‌ ನಾಯಕ ಈ ಬಗ್ಗೆ 1855ರಷ್ಟು ಹಂದೆಯೇ 
ಏನು ಹೇಳಿದ್ದ ಗೊತ್ತೇ? 

| ಕಿಡ್‌ ಇಂಡಿಯನ್‌ ನಾಯಕ 

ಬಿಳಿ ಮನುಷ್ಯ ನ ಪಟ್ಟಿ ಣಗಳಲ್ಲಿ ಎಲ್ಲಿಯೂ ಶಾಂತಪ್ರ ದೇಶವೇ ಇಲ್ಲ. ವಸಂತ 
ಮಾರುತದಿಂದ ತೊನೆಯುವ ಎಲೆಗಳ ನಿನಾದ ಅಲ್ಲಲ್ಲ. ಜೀರುಂಡೆಗಳ ರೆಕ್ಕೆ 
ಅದಿರಿಕೆಯ ಸೊಲ್ಲು ಅಲ್ಲಿಲ್ಲ. ಆದರೆ ನಾನೊಬ್ಬ ಅನಾಗರಿಕ. ನನಗೆ ತಿಳಿಯಲಾರದೋ 
ಏನೋ. ನಗರದ ಹರಟಿ ನನ್ನ ಕಿನಿಗಳನ್ನು ಇರಿಯುತ್ತದೆ. ಕೋಗಿಲೆಯ ಕುಹು 
ಕುಹೊರವವನ್ನಾ ಗಲಿ ಇರುಳ ವೇಳೆ ಕೊಳದ ಸುತ್ತ ನೆರೆದು ಅಖಂಡ ಸಂವಾದದಲ್ಲಿ 
ಲೀನವಾಗಿರುವ ಮಂಡೂಕಗಳ ಟ್ರೊಂಯ್‌ ಟ್ರೊಂಯ್‌ ನಾದವನ್ನಾ ಗಲಿ ಆಲಿಸ 
ಲಾಗದಿದ್ದರೆ ಬದುಕಿನಲ್ಲಿ ಉಳಿದುದೇನು? 


ಕಾಲಪುರುಷ 
ಇಪ್ಪತ್ತನೆಯ ಶತಮಾನ! ನೀನು ಇನ್ನೂ ಎರಡು ಕಾರಣ ಹೇಳಿರುವೆಯಲ್ಲವೇ? 


ಇಪ್ಪತ್ತನೆಯ ಶತಮಾನ 
ಹೌದು--ಪರಿಸರಮಾಲಿನ್ಯ ಮತ್ತು ಶಕ್ತಿ ಬಿಕ್ಕಟ್ಟು. 


ಗೆ ಗ ಇಂ (ಐ 


ಹ್‌ 


es 


ನವಶತನಾನದ ಅರುಣೋದಯ ೨೧ 


ಕಾಲಪುರುಷ 
ಅರಣ್ಯನಾಶ, ಪರಿಸರಮಾಲಿನೃ, ಶಕ್ತಿ ಬಿಕ್ಕ ಟ್ಟು ಇವು ಸರಸ್ಪರ ಸಂಬಂಧಿಗ 
ಳಾಗಿದ್ದು ಮಾನವನನ್ನು ಒಂದು ನಿಷವರ್ತುಲದೊಳೆ ಬಂಧಿಸಿಟ್ಟಿ ವೆ. ಇಲ್ಲಿ ಶಕ್ತಿ 
ಬಿಕ್ಕಟ್ಟು ಪ ನ್ರಧಾನ ಸ ಸಮಸ್ಯೆ. ಏಕೆಂದರೆ ಏರುತ್ತಿರುವ ಜೀವನಮಟ್ಟ ಕ್ತಿ ಬಡಿಯ. 
ತಂತ್ರ ವಿದ್ಯೆ ದ ಅರಸುತ್ತಲೇ ಇರಬೇಕಾಗುತ್ತ ದೆ. ತಂತ್ರವಿಕೈ ಯ ಅಭಿವರ್ಧನೆ 
ಎಂದರೆ ಕಚ್ಚಾ ಸಾಮಗ್ರಿಗಳ ಪೂಕೈತೆ ಮತ್ತು ಅಧಿಕ ಶಕ್ತಿಯ ಬೇಡಿಕೆ. ಇವನ್ನು 
ತೃಪ್ತಿ ಬಸ ಕಾಡು ಕಂಸ ವಿಧಿ ಇಲ್ಲ. ಜಲವಿದ್ಯುದ್ಯೋಜನೆಗಳೂ ಸಾಕಷು 
ಅರಣ ನಾಶಕ್ಕೆ ಕಾರಣವಾಗಿವೆ, ಪರಿಸರಮಾಲಿನ್ಯ ಲು ಕುಕೃ ತ್ಯ ಗಳ ಸಹೆಜ ನಿಷಫಲ, 
ಮಾನವಕ್ಕ ತ ಹಾಲಾಹಲ. 
ಇಪ್ಪತ್ತನೆಯ ಶತಮಾನ 
ಹಾಗೆ ಬಾ ಕಾಲಪುರುಷ! ನಾನು ಹೇಳುತ್ತಿರುವುದೂ ಇದನ್ನೇ. ಈ ನಿಷ 
ಚಕ್ರವ್ಯೂಹದಿಂದ ಮಾನವ ಹೊರಗೆ ಬರಲಾರ. 


ಕಾಲಪುರುಷ 

ಇಲ್ಲ, ಇಲ್ಲ. ಶಕ್ತಿಮೂಲಗಳನ್ನು ಅನ್ರೇಹಿಸುವ ದಿಶೆಯಲ್ಲಿ ಮಾನವ ನಡೆದು 
ಬಂದ ಹಾದಿ ನೋಡಿದರೆ ಹೀಗಾಗಬೇಕಾಗಿಲ್ಲ ಅನ್ಲಿ ಸುತ್ತದೆ. ಆರಂಭದಲ್ಲಿ ಸ್ವಂತ 
ಸ್ಲಾಯುಬಲ ಮಾತ್ರ ಅವನಿಗೆ ಲಭ್ಯವಿತ್ತು. ಇದಕ್ಕೆ ಸಾಕುಪ್ರಾಣಿಗಳ ಸೇರ್ಪಡೆ 
ಅಧಿಕತ್ರಾಣ ಒದಗಿಸಿತು. ಮುಂದೆ ಬೆಂಕಿಮಾಡಲು ಕಲಿತಾಗ ತಂತ್ರನಿದ್ಯೆ ಅಂಬೆ 
ಗಾಲಿಟ್ಟಿತು. ಇದಕ್ಕೆ ಉರುವಲು ಮರ, ಕ್ರಮೇಣ ಕಲ್ಲಿದ್ದಲು, ಡಾಂಬರು ಮತ್ತು 
ಪೆಟ್ರೋಲಿಯವಕ್‌ ಉತ್ಪನ್ನಗಳು ಉರುವಲುಗಳಾಗಿ ಒದಗಿದಂತೆ ತಂತ್ರವಿದ್ಯೆ ಹರಿ 
ಹೆಜ್ಜೆ ಇಟ್ಟು ಮುನ್ನೆ ಗೆಯಿತು. 


ಇಪ್ಪತ್ತನೆಯ ಶತಮಾನ 
ನಿಜ ಇಂದು ಪೆಟ್ರೋಲಿಯವರ್‌ ನಾಗರಿಕ ಜೀವನದ ಅವಿಭಾಜ್ಯ ಅಂಗ 


ವಾಗಿದೆ. 
ಕಾಲಪುರುಷ 


ಆದರೆ ಮಾನವ ಭೂಗರ್ಭದಿಂದ ಬಸಿಯುತ್ತಿರುವ ಈ ಪುನರುಸಯುಕ್ತಶೀಲ 
ವಲ್ಲದ ಫಾಸಿಲ್‌ ಇಂಧನ ಬೇಗನೆ ಬತ್ತಿಹೋಗಲಿದೆ. 
ಇಪ್ಪತ್ತನೆಯ ಶತಮಾನ 
ಶಕ್ತಿ ಬಿಕ್ಕಟ್ಟಿನ ಮೂಲವೇ ಇದು. 


೨೨ ವಿಜ್ಞಾನ ಕರ್ಣಾಟಕ 


ಕಾಲಪುರುಷ 


ಇದರ ಅರ್ಥ ಮಾನವ ಈಗ ನವಶಕ್ತಿಮೂಲಗಳತ್ತ ದೃಷ್ಟಿ ಹಾಯಿಸಬೇಕು 
ಎಂದು. ಹಾಗೆ ಮಾಡುವ ಸಾಮರ್ಥ್ಯ ಅವನಿಗಿದೆ. ಸಂಸ್ಥಿ pd ಇದನ್ನು 
ಒತ್ತಾಯಿಸುತ್ತಿದೆ, 


ಇಪ್ಪತ್ತನೆಯ ಶತಮಾನ 
ಆ ದಿಶೆಯಲ್ಲಿ ಏನು ನಡೆದಿದೆ? 


ಕಾಲಪುರುಷ 


ಪರಮಾಣು ಶಕ್ತಿಯನ್ನು 1945ರಲ್ಲಿ ನಾಶಕಾರ್ಯಕ್ಕೆ ಆದರೂ, ಪ್ರಯೋಗಿಸಿ 
ದಾಗ ಶಕ್ತಿಯ ಹೊಸ ನೆಲೆಯೊಂದು ಮಾನವನ ವಶವಾದಂತಾಯಿತು. 


' 
| 
| 


ಇಪ್ಪತ್ತನೆಯ ಶತಮಾನ 


ಆದರೆ ಸರಮಾಣುಶಕ್ತಿಯ ಉಪಯೋಗ ರೋಗಕ್ಕಿಂತ ಔಷಧಿಯೇ ಅಧಿಕ 
ಅಪಾಯಕಾರಿ ಎಂಬಂತಾಗಿದೆಯಲ್ಲ? 


KES ವ BENE. (ಇ. 


Dis Ie ake ETD «hE Ds. 


ಕಾಲಪುರುಷ 
ಸದ ಕ್ಕೆ ಇದು ನಿಜ. ಈ ಔಸಧಿ ಬಲು ದುಬಾರಿ ವೆಚ್ಚ ದ್ದು ಮಾತ್ರವೇ 
ಅಲ್ಲ, ತೀವ್ರ ಪರಿಸರಮಾಲಿನ್ಯಕ್ಕೆ ಕಾರಣವೂ ಆಗಿದೆ. ಟಕ” ತಂತ ವಿದ್ಯೆಯಲ್ಲಿ 
ಸುಧಾರಣೆ ಆದಂತೆ ಅಗ್ಗ ದರದಲ್ಲಿ ಅಕಲುಹಿತ ಪರಮಾಣುಶಕ್ತಿಯ ಉತ್ಪಾದನೆ 
ಮಾನನನಿಗೆ ಸಿದ್ದಿ ಸುತ್ತದೆ. 'ಸಂಲಯನ ಜ್ವಾಲೆ._.ಗ40ಗ. torch— ಎಂಬ 
ಹೆಸರು ಕೇಳಿರುನೆಯಷ್ಟೆ ಇ 


ಇಪ್ಪತ್ತನೆಯ ಶತಮಾನ 


ಹೌದು, ಪರಮಾಣುಗಳನ್ನು ಬೆಸೆಯಲು ಬಳಸುವ ತೀವ್ರ ಮತ್ತು ತೀಕ್ಷ್ಣ 
ಉಷ್ಣತೆಯ ಜ್ಯೋತಿಕೂರ್ಚ. 


ಕಾಲಪುರುಷ 
ಸರಿಯಾದ ವಿವರಣೆ. ಈ ಜ್ವಾಲೆಗೆ ಉರುವಲಾಗಿ ಮರಳ ಹರಳುಗಳನು 
ದಾಗ ಅವು ಬೆಸೆದುಕೊಂಡು ಹೊಸ ಜ್‌ ಮೈದಳೆಯುತ್ತ ದೆ. ಅದೇ ps 
ವಸ್ತು ನಷ್ಟವಾಗಿರುತ್ತದೆ. ಇದು ಅಗಾಧ ಶಕ್ತಿಯಾಗಿ ಪ ಸ್ರವಿಸಿ | ; 
ಯೋಗಕೆ 'ಬಭ್ಯವಾಗುತ್ತ, ದೆ. ರ್ಜ ಟಾ 


ನನಶತಮಾನದ ಅರುಣೋದಯ ೨ಿತ್ನಿ 


ಇಪ್ಪತ್ತನೆಯ ಶತಮಾನ 
ಹೈಡ್ರೊ ಜನ್‌ ಬಾಂಬಿನ ತತ್ತ್ವ ಇದೇ ಅಲ್ಲನೇ? 


ಕಾಲಪುರುಷ 
ಹೌದು, ಅಲ್ಲಿ ಹೈಡೊ ತ್ರಜನ್‌ ಉರುವಲು, ಇಲ್ಲಿ ಮರಳು ಉರುವಲು. 


ಇಪ್ಪತ್ತನೆಯ ಶತಮಾನ | 
ಮರಳು ಹಿಂಡಿ ಶಕ್ತಿ ಬಸಿವ ತಂತ್ರನಿದು. ಇದಲ್ಲದೇ ಬೇಕೆ ಯಾವ ಮೂಲ 
ದಿಂದ ಶಕ್ತಿ ಒದಗೀತು? 


ಕಾಲಪುರುಷ 

ಕಡಲ ಅಲೆಗಳಲ್ಲಿ ಪ್ರಕಟವಾಗುವ ಚಲನಶಕ್ತಿ, ಭೂಗರ್ಭದಲ್ಲಿ ಸಂಚಿತ: 

ವಾಗಿರುವ ಶಾಖಶಕ್ತಿ, ಮತ್ತು ಮಾರುತ ಒಳಗೊಂಡಿರುವ ಚಲನಶಕ್ತಿ. ಆದರೆ 
. ಇವೆಲ್ಲ ಮೂಲಗಳಿಗಿಂತ ತೀವ್ರ, ಸುಲಭ ಮತ್ತು ಸತತವಾದದ್ದು ಸೌರಶಕ್ತಿ. 


ಇಪ್ಪತ್ತನೆಯ ಶತಮಾನ 
ಏನಂದೆ ಕಾಲಪುರುಷ? ಸಾಕ್ಷಾತ್‌ ನೇಸರಿಗೇ ಲಗ್ಗೆ ಹಾಕುವುದೇ? 


ಕಾಲಪುರುಷ 


ಚೆನ್ನಾಗಿ ಊಹಿಸಿದೆ ಇಪ್ಪತ್ತನೆಯ ಶತಮಾನ ! ಭೂಮಿಯಲ್ಲಿಯ ಎಲ್ಲ 
ಶಕ್ತಿಗಳ ಮೂಲವೂ ಸೂರ್ಯನೇ, ಏಕೆಂದರೆ ಸೆಟ್ರೋಲಿಯವರ್‌ ಉತ್ಪನ್ನಗಳು, 
ಗಿಡ್ಕ ಮರ ಎಲ್ಲವೂ ಘನೀಭವನಿತ ಸೌರಶಕ್ತಿ. ಸುಡುವ ಬಿಸಿಲು, ಬೀಸುವ ಗಾಳಿ, 
ಹರಿಯುವ ಹೊಳ್ಳೆ, ಸುರಿಯವ ಮಳೆ ಕೂಡ ಸೌರಶಕ್ತಿಯ ವಿವಿಧ ರೂಪಗಳು. 
ಹಲವು ಲಕ್ಷ ವರ್ಷಗಳಿಂದ ಸೂರ್ಯ ಏಕಪ್ರಕಾರವಾಗಿ, ಸತತವಾಗಿ ಮತ್ತು ವಿಪುಳ 
ವಾಗಿ ಈ ಶಕ್ತಿಯನ್ನು ಭೂಮಿಯ ಮೇಲೆ ಸುರಿಯುತ್ತಲೇ ಇದೆ. ಸೂರ್ಯಸ್ತುತಿ 
'ಯನ್ನು ಮುತ್ತುಸ್ವಾಮಿ ದೀಕ್ಷಿತರು ಮಾಡಿರುವ ಸರಿ ಕೇಳು : 


ರಾಗ ಸೌರಾಷ್ಟ್ರ ತಾಳ ಚತುರಶ್ರಜಾತಿ ಧ್ರುವ 


ತೌ 
ಸೂರ್ಯಮೂರ್ತೆೇ ನಮೋಸ್ತುತೇ ಸುಂದರಚ್ಛಾಯಾಧಿಪತೇ ॥ಪ॥ 
ಕಾರ್ಯಕಾರಣಾತ್ಮಕ ಜಗತ್ವಕಾಶ ಸಿಂಹರಾಶ್ಯಾಧಿಪತೇ 
ಆರ್ಯವಿನುತ ತೇಜಸ್ಪೂರ್ತೇ ಆರೋಗ್ಯಾದಿ ಫಲದಕೀರ್ತೇ ॥ಅ.ಪ॥ 


ಸಾರಸಮಿತ್ರ ಮಿತ್ರಭಾನೋ ಸಹಸ್ರಕಿರಣ ಕರ್ಣಸೂನೋ 
ಕ್ರೂರ ಪಾಪಹರ ಕೃಶಾನೋ ಗುರುಗುಹಮೋದಿತ ಸ್ವಭಾನೋ 


೨೪ pk 515೫133 


ಸೂರಿಜನೇಡಿತ ಸುದಿನಮಣೀ ಸೋಮಾದಿಗ್ರಹ ಶಿಖಾಮಣೀ 

ಧೀರಾರ್ಚಿತ ಕರ್ಮಸಾಕ್ಷಿಣೀ ದಿವ್ಯತರ ಸಪ್ತಾಶ್ವ ರಥಿನೀ 

ಸೌರಾಷ್ಟ್ರಾ ರ್ಣ ಮಂತ್ರಾತ್ಮನೇ ಸೌವರ್ಣಸ್ವರೂಪಾತ್ಮನೀ 
ಭಾರತೀಶಹರಿಹರಾತ್ಮನೇ ಭಕ್ತಿಮುಕ್ತಿ ವಿತರಣಾ ನೇ ॥ಪ॥ 


ಗ 
ಲ್ಸ 
et fy 
k L 
ಹ್‌ licens eas EN RT 
du 


ಇಪ್ಪತ್ತನೆಯ ಶತಮಾನ 

ನಿಜಕ್ಕೂ ಸೌರಶಕ್ತಿಯ ಕಡಲಿನಲ್ಲಿ ತೇಲುತ್ತಿರುವ ಮತ್ತು ಸುತ್ತುತ್ತಿರುವ | 
ಬೆಂಡು ಭೂಮಿ ಅಲ್ಲವೇ? | 
| 


ಕಾಲಪುರುಷ 


ಹಾಗೆನ್ನ ಬಹುದು. ಸೌರಶಕ್ತಿ ಹುಚ್ಚು ಹೊಳೆಯಂತೆ--ಅಪಾರ ಶಕ್ತಿಯ 
ಅಖಂಡ ಹರಿವು. ತುಂಬುಹೊನಲಿಗೆ ಕಟ್ಟೆ ಕಟ್ಟ ಜಲಾಶಯ ನಿರ್ಮಿಸಿ ಅಲ್ಲಿ ಸಂಚಯ ' 
ವಾಗುವ ವಿಭವಶಕ್ಕಿ ಬಳಸಿ ವಿದ್ಯುಚ್ಛಕ್ತಿ ಉತ್ಪಾದಿಸಿ ನಾಗರಿಕತೆಯ ಗಾಲಿಗಳನ್ನು 
ಉರುಳಿಸುತ್ತಿರುವುದು ಸರಿಯಷ್ಟೆ, ಅದೇ ಪ್ರಕಾರ ಸೌರಶಕ್ತಿಗೆ ಕಟ್ಟಿ ಹಾಕಿ ಉದ್ದಿಷ್ಟ । 
ಕಾರ್ಯದತ್ತ ಹರಿಸುವ ಇಂದಿನ ಪ್ರಯತ್ನ ಶೀಘ್ರವಾಗಿ ಫಲಿಸಿ ಮುಂದಿನ ಶತಮಾನ 
ದಲ್ಲಿ ಚಾಲ್ತಿಗೆ ಬರಲಿದೆ, 


ಇಪ್ಪತ್ತ ನೆಯ ಶತಮಾನ 
ಹೇಗೆ? 


ಕಾಲಪುರುಷ | 

ವಾಯುಮಂಡಲದ ಆಚೆಗಿನ ನಿರ್ದವ್ಯ ಆಕಾಶದಲ್ಲಿ ಭೂಮಿಯನ್ನು ಸತತವಾಗಿ 
ಪರಿಭ್ರಮಿಸುತ್ತಿರುವಂತೆ ಕೃತಕ ಉಪ ಸೆಗ್ರಹಗಳ ಸರಣಿ ನಿಯೋಜಿತವಾಗಿರುವುದು. 
ಸೌರಶಕ್ತಿಯ ಸಮುದ್ರದಲ್ಲಿ ನಿಹೆರಿಸುವ 'ಪ್ರಜೋಗನೌಕಿಗೆಳಿವು. ಸದಾ ಸೂರ್ಯ 


ನೆಡೆಗೆ ತೆರೆದುಕೊಂಡಿರುವ ಶಕ್ಕಿಸಂಗ್ರಾಹಕ ಫಲಕಗಳನ್ನು ಇವುಗಳಲ್ಲಿ ಅಳವಡಿಸ 
ಲಾಗುವುದು. 


ಷಯದ. 


1 
ಘಿ 


ಇಪ್ಪತ್ತನೆಯ ಶತಮಾನ 
ಆ ಪ್ರವಾಹದಿಂದ ಶಕ್ತಿಗೋಚುವುದು ಇವುಗಳ ಹೊಣೆ? 


ಕಾಲಪುರುಷ 


ನಾ 
ಹದು. ಬಟ್ಟಿಲಿನಾಕಾರದ ಇವು ನಿಜಕ್ಕೂ ಗೋಚುವ ಕೆಲಸವನ್ನೇ 


$ ಕಲ್ಲೆ 
ಕ CANN 
ಣೆ ಸಟ 


ನನಶತಮಾನದ ಅರುಣೋದಯ ೨೫ 


ಮಾಡುವುದಾಗಿದೆ. ಹೀಗೆ ಸಂಗ್ರಹಿಸಿದ ಶಕ್ತಿಯನ್ನು ಅಲ್ಲಿಯೇ ಸೂಕ್ಷ ಒತೆರೆಂಗ 

ಗಳಾಗಿ ಪರಿವರ್ತಿಸಲಾಗುವುದುಬಿಸಿಲನ್ನು ವಿದ್ಯುತ್ತಾಗಿ ಅಥವಾ ವಿದ್ಯುತ ನು 

ಶಾಖವಾಗಿ ಮಾರ್ಪಡಿಸುವುದಿಲ್ಲನೇ, ಹಾಗೆ. ಸೂಕ್ಷ್ಮ ತರಂಗಗಳ ಅತಿಶಕಿ ಯುತ 

ದೂಲಗಳನ್ನು ಭೂವಿ:ಯಲ್ಲಿಯ ನಿಯೋಜಿತ ಗ್ರಾಹಕ ಠಾಣೆಗಳಿಗೆ ಬೀರಲಾಗುವುದು 

—ಬಿಸಿಲಿಗೆ ಕನ್ನಡಿ ಒಡ್ಡಿ ಪ್ರತಿಫಲಿತ ಕಂಬಿಯನ್ನು ಕೋಣೆಯೊಳಕ್ಕೆ ತೂರುವಂತೆ. 
ಇಪ್ಪತ ನೆಯ ಶತಮಾನ 


ಎದಿ 


ಈ ಠಾಣೆಗಳು ದೂಲಗಳನ್ನು ಸ್ವೀಕರಿಸುತ್ತವೆ. ಬಳಿಕ ? 


ಕಾಲಪುರುಷ 


ಒಡನೆ ಅವನ್ನು ನಿದ್ಯುತ್ತಾಗಿ ಪರಿವರ್ತಿಸಿ ಸಾರ್ವಜನಿಕ ನಿದ್ಯುಜ್ಜಾಲಕ್ಕೆ 
ಊಡುತ್ತವೆ. 


ಇಪ್ಪತ್ತ ನೆಯ ಶತಮಾನ 
ಅಲ್ಲಿಗೆ ಮಾಲಿನ್ಯಶೂನ್ಯ ಶಕ್ತಿಯ ಸಂತತ ಪ್ರವಾಹ ಒದಗುವುದೆಂದಾಯಿತು. 
ಇನ್ನೂ ಬೇರೆ ಶಕ್ತಿಮೂಲಗಳಿವೆಯೇ 9) 


ಕಾಲಪುರುಷ 

ಧಾರಾಳವಾಗಿ. ಉದಾಹರಣೆಗೆ ಕ್ಷುದ್ರಗ್ರಹಗಳ ಹೊನಲಿನಿಂದ ಶಕ್ತಿ ಬಸಿಯ 
.. ಬಹುದು. ಇಡೀ ವಿಶ್ವವನ್ನು ನೇಯ್ದು ಆಕಾಶಕಾಯಗಳ ಕಕ್ಷೆಗಳನ್ನು ನಿರ್ಧರಿಸುವ 
 ಗುರುತ್ವಬಲವನ್ನು ಪಳಗಿಸಬಹುದು. ದ್ರವ್ಯ ಮತ್ತು ಪ್ರತಿದ್ರವ್ಯ--ಅಂದರೆ 
matter and antimatter—ಸಂಘಟ್ಟ ಣೆಯಿಂದ ಅಗಾಧ ಶಕ್ತಿಯನ್ನು ಉತ್ಪಾದಿಸ 
ಬಹುದು. ಆದರೆ ಇನೆಲ್ಲ ಅತಿ ದೂರದ ಭವಿಷ್ಯದಲ್ಲಿ ಸಾಧ್ಯವಾಗಬಹುದಾದ ಸಾಹಸ 
ಗಳು. ಅದಿರಲಿ ಸದ್ಯೋಭವಿಷ್ಯದಲ್ಲಿ ಶಕ್ತಿ ಬಿಕ್ಕಟ್ಟು ಸೌರಶಕ್ತಿಯ ಬಸಿತದಿಂದ 
. ಪರಿಹಾರವಾಗುವುದು ದಿಟ. 


ಇಪ್ಪತ್ತನೆಯ ಶತಮಾನ 
ಉಳಿದ ಸಮಸ್ಯೆಗೆಳೆಲ್ಲವೂ ಆಗ ತಾವಾಗಿಯೇ ಮಾಯವಾಗುತ್ತ ವೆ ಎಂಬುದು 
ತಾನೇ ನಿನ್ನ ವಾದ? 


ಕಾಲಪುರುಷ 


ಅದೇ. 


೨೬ ವಿಜ್ಞಾನ ಕರ್ಣಾಟಕ 


ಇಸ್ಪತ್ತನೆಯ ಶತಮಾನ + 

ಹಾಗಾದರೆ ಬರಲಿರುವ ದಿನಗಳಲ್ಲಿ ಬದುಕು ಹೇಗಿರಬಹುದು ? #1 

ಕಾಲಪುರುಷ 

ತಾಳು. ಅಂಬಿಕಾತನಯದತ್ತರ ಕವನ ಹಾಡಿ ನಿನ್ನ್ನ ತಮ್ಮ ಇಪ್ಪ ತೊ ತಾಂದನೆಯ * 
ಶತಮಾನವನ್ನು ಕಾಲ್ಪನಿಕವಾಗಿ ಆವಾಹಿಸುತ್ತೆ ನೆ. ಅವನೇ ಕೇಳಲಿ 


ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸಾ 
ಮಸೆದ ಗಾಳಿ ಪಕ್ಕ ಪಡೆಯುತಿತ್ತು ಸಹಜ ಪ್ರಾಸಾ 
ಮಿಂಚಿ ಮಾಯವಾಗುತಿತ್ತು ಒದು ಮಂದಹಾಸಾ ।ಭೃಂಗದ। 


ಗಾಳಿಯೊಡನೆ ತಿಳ್ಳಿಯಾಡುತಾಡುತದರ ಓಟಾ 
ದಿಕ್ತಟಗಳ ಹಾಯುತಿತ್ತು ಅದರ ಬಿದಿಗೆ ನೋಟಾ 
ನಕ್ಕು ನಗುವ ಚಿಕ್ಕೆಯೊಡನೆ ಬೆಳೆಸುತಿತ್ತು ಕೂಟಾ (ಭೃಂಗದ! ' 


ಇಪ್ಪತ್ತೊಂದನೆಯ ಶತಮಾನ 


ನಾನು ಇಪ್ಪತ್ತೊ ಂದನೆಯ ಶತಮಾನ. ಕಾಲಪುರುಷ! ನನ್ನ ಕಾಲಕ್ಕೆ 
ಮೊದಲೇ ನನ್ನನ್ನೇಕೆ ರಂಗಪ್ರವೇಶಿಸುವಂತೆ ಮಾಡಿದೆ? 


ಕಾಲಪುರುಷ 


ಮಿತ್ರ ! ನಿನ್ನ ಜೀವಿತಾವಧಿಯಲ್ಲಿ ಮಾನವ ಜೀವನ ಹೇಗಿರುತ್ತದೆ? ಕೊಂಚ 4 
ನಿವರಿಸುವೆಯಾ? 


ಇಪ್ಪತೊ 3 ಂದನೆಯ ಶತಮಾನ 


ವರ್ತಮಾನ ಕಾಲದಲ್ಲಿ bw ಎದುರು ಎರಡು ಸ ಷ್ಟ ಮಾರ್ಗಗಳು ತೆರೆದು 
ಕೊಂಡಿವೆ. ನಾಳಿನ ನೀಳಿಗೆಯ ಬಗ್ಗೆ ಒಂದಿಷ್ಟೂ ಚಿಂತಿಸದೆ 'ಸಿನುಭೋಗಾತಿಕೇಕತ್ವ ದ 
ದಾಸನಾಗಿ ವಿನಾಶಮಾರ್ಗಗಾಮಿ ಆಗುವುದು ಒಂದು ಮಾರ್ಗ. ಜನಸಂಖ್ಯೆಯಲ್ಲಿ 
ಅತಿ ವೃದ್ಧಿ, ಸರಿಸರಮಾಲಿನ್ಯ, ಪರಮಾಣುಯುದ್ಧ ಮುಂತಾಡ ಪಿಡುಗುಗಳತ್ತ ಅಃ 
PE ಧಾವಿಸುವ ಈ 'ಹಾದಿಯಲ್ಲಿ ಆತ ಹೋದದ್ದಾ ದರೆ ನನ್ನ ದಿನಗಳಲ್ಲಿ ) 
ಮಾನವಸಂತತಿ ನಶಿಸಿಹೋಗುವ ಅಪಾಯವಿದೆ. | 


ಕಾಲಪುರುಷ 
ಎರಡನೆಯ ಮಾರ್ಗಯಾವುದು? 


ನನಶತಮಾದ ಅರುಣೋದಯ ೨೭ 


ಇಪ್ಪತ್ತೊಂದನೆಯ ಶತಮಾನ 


ಈಗ ಲಭ್ಯ ವಿರುವ ಜಾ ನವನ್ನು ಜನಹಿತಕ್ಕೊ (ಸ್ಮರ ಬಳಸುವ ವಿವೇಕಮಾರ್ಗ 
!ಗಾಮಿ ಸತ 


ಕಾಲಪುರುಷ 
ಇದು ಹೇಗೆ ಸಾಧ್ಯವಾದೀತು? 


ಇಪ್ಪತೊಂದನೆಯ ಶತಮಾನ 


೫... ಮಾನವ ನಾಲ್ಕು ಅಪಾಯಗಳ ಎದುರು ವಿಶೇಷ ಎಚ್ಚರಿಕೆ ವಹಿಸುವುದರಿಂದ 
ಧ್ಯವಾದೀತು, ಒಂದನೆಯದು ಜನಸಂಖ್ಯೆ ಇನ್ನು ಮುಂದೆ ಏರದಂತೆ ಅದಕ್ಕೆ ತಡೆ 
| ಹಾಕಲೇಬೇಕು. ಎರಡನೆಯದು ನಗರಗಳ ನಿಕೇಂದ್ರೀಕರಣ ಜರೂರಾಗಿ ಸಾಧಿಸ 
ಬೇಕು. ಮೂರನೆಯದು ಶಕ್ತಿ ಪಡೆಯಲು ಸೌರಶಕ್ತಿಯಂಥ ಬಾಹ್ಯ ಹಾಗೂ 
ನಿರ್ಮಲ ಮೂಲಗಳನ್ನು ಅವಲಂಬಿಸಬೇಕು. ನಾಲ್ಕನೆಯದು ಪ್ರಾದೇಶಿಕ ಅಸಮತೆ 
ಗಳನ್ನು ನಿರ್ಮೂಲಿಸಲೇಜೇಕು. 


ಕಾಲಪುರುಷ 


ಆಂದರೆ ಭೂಮಿ ಒಂದು ಸೀಮಿತ ಕುಟುಂಬ, ಇದರಲ್ಲಿಯ ಯಾವುದೇ ಪ್ರದೇಶ 
[ಅನಾರೋಗ್ಯಸೀಡಿತವಾಗಿದ್ದರೆ ಅದರ ಸೋಂಕು ಇಡೀ ಗ್ರಹೆಕ್ಕೆ ತಾಗದಿರದು ಎಂಬ: 

ಅರಿವು ಮೂಡಿ ತದನುಗುಣವಾಗಿ ಮಾನವ ತನ್ನ ಜೀವನವನ್ನು ರೂಪಿ ನಿಸಿಕೊಳ್ಳ ಬೇಕು 
| ಅಂದು ತಾನೇ ನಿನ್ನ ಆಶಯ? 


ಇಪ್ಪತ್ತೊ ಂದನೆಯ ಶತಮಾನ 
ಹೌದು, ಅದೀ! 


ಕಾಲಪುರುಷ 


4 ಈ ಹಾದಿಯನನ್ನೆ € ಆತ ಹಿಡಿಯುವನೆಂದು ನನಗೆ ಭರವಸೆ ಉಂಟು. ಆಗ 
ದಿನ ಪ್ರಪಂಚ ಹೇಗಿರುವುದು? 


ಇಪ್ಪ ತ್ತೊ ಂದನೆಯ ಶತಮಾನ 


ಮನುಷ್ಯರು ಆಗ ಭೂಮಿಯ ಮೇಲಿನ ವಾಸಯೋಗ್ಯ ಪ್ರದೇಶಗಳಲ್ಲೆ ಲ್ಲ ವಿರಳ 
ಗಿ ಗಿ ಹೆರಡಿಹೋಗಿರುತ್ತಾ ಕ್ಕಿ ಕೆಲವೇ ಎಡೆಗಳಲ್ಲಿ ದಟ್ಟಿ ; ಸಿತೊಂಡಿರುವುದಿ್ಲ ಅವರ 
ಗಳೆಲ್ಲವನ್ನೂ ಎಲೆಕ್ಟ್ರಾಫಿಕ್‌ ands ಸರಿಹರಿಸಿರುತ್ತವೆ, 


ಹ್‌ ವಿಜ್ಞಾನ ಕರ್ಣಾಟಕ 


ಭಾಗಾ ಮೊಸ) ಲಕ್‌ 


ಕಾಲಪುರುಷ 
ಹೇಗೆ? | ' 
ಇಪ್ಪತ್ತೊಂದನೆಯ ಶತಮಾನ 
ಉದಾಹರಣೆಗೆ ಮಡಕೆ ರಾಘವೇಂದ್ರ ನ್ಯೂ ಯಾರ್ಕ್‌ ನಾಗರಿ 


ಜಾನ್‌ ಬಾಯ್ಸ್‌ ಜೊತೆ ನೇರ ದೂರವಾಣಿ ಮೂಲಕ Aa ಮಾತಾಡಬಹುದು 
ಜಪಾನಿನಲ್ಲಿರುವ ಮಿತ್ರ ಟೋಜೋನ ಮನೆಯಲ್ಲಿ ಜರಗುವ ಸಮಾರಂಭವನು 
ದೂರದರ್ಶನ ತೆಕೆಯ ಮೇಲೆ ನೋಡಿ ಮತ್ತು ಕೇಳಿ ಆನಂದಿಸಬಹುದು, ಷ್ಠ 

ಪ್ರತಿಕ್ರಿಯೆಯನ್ನು ಒಡನೆ ಅವನಿಗೆ ತಿಳಿಸಬಹುದು ಕೂಡ. ವೈದ್ಯಕೀಯ ಸೇವೆ 
ಶೈಕ್ಷಣಿಕ ಸ ತೆ! ಮಾರುಕಟ್ಟೆ ವ್ಯವಹಾರ ಮುಂತಾದ ದೈನಂದಿನ ಚಟುವಟಿಕೆ: 
ಗಳನ್ನು ಸ್ವಯಂಚಲಿಗಳ ಬಳಕೆೊಡು ಆಗಿಂದಾಗಲೇ ಟಟ ಬಹ 


ಕಾಲಪುರುಷ 

ಇನೆಲ್ಲ ಆತ ಕುಳಿತಲ್ಲೇ ಆಗುವಂಥವು. ಇರಲಿ. ಸಾರಿಗೆ ವ್ಯವಸ್ಥೆ ಹೇಗಿರ 

ತ್ಮದೆ? 
ಇಪ್ಪತ್ತೊಂದನೆಯ ಶತಮಾನ 

ಇಂದು ಬಸ್‌, ರೈಲ್ಮು ವಿಮಾನ, ಹಡಗು ಎಂಬ ನಾಲ್ಕು ಪ್ರಮುಖ ಸಾರ್ವ 
ಜನಿಕ ಸಾರಿಗೆ ಸಾಧನಗಳಿರುವುದು ಸರಿಯಷ್ಟೆ, ನಿಗದಿಯಾದ ವೇಳಾಪಟ್ಟಿಗೆ ಅನು 
ಗುಣವಾಗಿ ಇವು ಗೊತ್ತಾದ ಹಾದಿಗಳಲ್ಲಿ ಸಂಚರಿಸುತ್ತನೆ. ಬಿಡಿ ವ್ಯಕ್ತಿ ತದನುಸಾರೆ 
ವಾಗಿ ತನ್ನ ಪ್ರಯಾಣ ವಿವರಗಳನ್ನು "ಹೊಂದಿಸಿಕೊಳ್ಳ ಬೇಕಾಗಿದೆ. ಉದಾಹರಣೆ! 
ಒಬ್ಬ ವ್ಯಕ್ತಿ ಫ್‌ ಗಳಿಗೆ ಶ್ರಿ (ರಂಗಪಟ್ಟಿ ಇದಿಂದ ಹೊರಟು ಶ್ರೀ ಧರ್ಮಸ್ಥಳಕ್ಕೆ ಯಾತೆ 
ಹೋಗಬೆಣೆಂದು ಬು! ಆ ವಿಶಿಷ್ಟ ಅಪೇಕ್ಷೆ 'ಪೂಕೈಸ ಸುವ ಸಾ 
ಏರ್ಪಾಡು ಇರುವುದಿಲ್ಲ. ಇಂಥ ಸಂದರ್ಭಗಳಲ್ಲಿ ಆತ ಮೋಟರ್‌ ಕಾರನ್ನು 
ಸುವುದು ವಾಡಿಕೆ. ಕಾರ್‌ ಒಂದು ವೈಯಕ್ತಿ ಕ ಸಲಕರಣೆ. ಇದರ ಓಟಕ್ಕೆ | ಲ 
ಮಾರ್ಗ ಜೇಕು. ಸೇತುವೆಗಳಿರಬೇಕು. ಇಲ್ಲಿಯೂ ಹಾದಿ ನಡುವೆ "ನೂರೆಂಟು 


ವಿಘ್ನಗಳು, ನನ್ನ ಕಾಲದ ಮಾನವ ನೆಲದ ಮೇಲಿನ = ನಿಧಾನಪ್ರಯಾಣಕ್ಕೆ ಪೂಣಃ 
ವಿದಾಯ ಹೇಳಿರುತಾ ನೆ. 


ಕಾಲಪುರುಷ 


ಆತ ವಿಮಾನದಲ್ಲಿ ಹಾರಿ ಹೋಗಿ ಇಳಿಯುತ್ತಾನೆ ಎಂಬುದು. ನಿನ್ನ ಇ 
ವಾಗಿದ್ದರೆ ಅಲ್ಲಿ ನೂರೆಂಟು ಅಲ್ಲ ಸ ಸಾವಿರಾರು ಅಡ್ಡಿ ರಡಚಣೆಗಳು ಎದುರಾಗ ತ್ತ 
ಖಡಿ ತ್ತ 


ನನಶತಮಾದ ಅರುಣೋದಯ ೨೯ 


ಇಸ್ಪ ತ್ಕೊಂದನೆಯ ಶತಮಾನ 


ಅವು ಯಾವುವೂ ವ ಇಲ್ಲಿಯ ಸಾ ್ವಿರಸ್ಯ, ಇಂದಿನವನಿಗೆ ಕಾರ್‌ 
|ಹೇಗೋ ಅಂದಿನವನಿಗೆ ಕುಪ್ಪಳಿ ವಿಮಾನ ಹಾಗೆ. ಇದೊಂದು ಕೌಟುಂಬಿಕ ಅಥವಾ 
| ಖಾಸಾ ವೈಯಕ್ತಿಕ ಸ ಸಾರಿಗೆ ; 


ಕಾಲಪುರುಷ 
|! ಹುಪ ಳಿ ವಿಮಾನನೆಂದರೇನು? 


ಇಸ್ಸ ತ್ಕೊಂದನೆಯ ಶತಮಾನ 


ಅದು ನಿಂತೆಲ್ಲಿಂದ ನೇರ ಮೇಲಕ್ಕೆ ನೆಗೆಯುತ್ತದೆ. ಅದರಲ್ಲಿ ಬಳಕೆ ಆಗುವುದು 
ರಾಕೆಟ್‌ ತಂತ್ರ. ಮುಕ್ತ ಭಾಯುವಡಳ॥ಿ ಅದರ ಸಂಚಾರ. 'ಪಥ ನಿಯಂತ್ರಣ 
ವನ್ನು ಗಣಕ ನಿರ್ವಹಿ ಸುತ್ತ ಡೆ. ವೈಮಾನಿಕ ಇಚ್ಛಿಸುವಲ್ಲಿ ಅದು ನೇರ ಇಳಿಯುತ್ತದೆ. 


ಇ» ಸಾಲಪುರೆಷ 
ಅಂದ ಮೇಲೆ ನಿಮಾನ ನಿಲ್ದಾಣ, ಓಡುದಾರಿ ಮುಂತಾದ ಭಾರೀ ಏರ್ಪಾಡು 
ಗಳು.... 


ಇಪ್ಪತ್ತೊ ಸಾಂದನೆಯ ಶತಮಾನ 


| . ಎಲ್ಲವೂ ದ ಭವ್ಯಸ್ಮಾ! ರಕಗಳು. "ಇನ್ನೂ ಸುಧಾರಿಸಿದ ಮತ್ತು 
ಬಲಿಷ್ಠ ವಾದ ಕುಪ ರೃಳಿವಿಮಾನ ಏರಿ, ಚಿಳಯುಮಾತಲಾತೀತ ಆಕಾಶದಲ್ಲಿ ನತ್ಯ 
| ಲಾಗಿರುವ ಕೃ ತಕ ಉಪಗ್ರಹಗಳ ಮೇಲೆ ಇಳಿಯಬಹುದು. ಇವು ಚತ 
ಶಿಕ್ಷ ವೇದಿಕೆಗಳು. ಬೇಕಿ ಬೇರೆ ಎತ್ತರಗಳಲ್ಲಿರುವ ಇಂಥ ಹಲವಾರು ವೇದಿಕೆಗಳನ್ನು . 
ಸರದಿಯಲ್ಲಿ ಜಿಗಿಹಲಗೆಗಳಾಗಿ ಬಳಸಿಕೊಂಡು ಚಂದ್ರಲೋಕಕ್ಕೆ ಹೋಗಿ ಮರಳು ವುದು 
ನನ್ನ ಕಾಲದಲ್ಲಿ ಕೈಗೂಡುತ್ತದೆ. ವಾಸ್ತವವಾಗಿ ಈಗ ಚಂದ ಸೋಕ ಮಾನವನ ನೆರೆ 
, ವಸಾಹತಾಗಿ ನಳನಳಿಸುತ್ತಿರುತ್ತದೆ. ಆತ ಮುಂದೆ ಕೈಗೊಳ್ಳಲಿರುವ ವಿಶ್ವನರ್ಯಟನೆ 
ಯಲ್ಲಿ ಇದು ಮೊದಲ ತಾಂಡೆ. 


ಇಪ್ಪತ್ತನೆಯ ಶತಮಾನ 
ಆಗ ಜೀವನ ಹೇಗಿರುವುದೋ ! 


ಇಸ್ಪ ತೊ ಂದನೆಯ ಶತಮಾನ 


ಅಣ್ಣಾ! ನಿನ್ನ ಇಂಗಿತ ನನಗೆ ತಿಳಿಯಿತು. ಆದಕೆ ನಿನ್ನ ಕಾಲದಲ್ಲಿಯ ಸ ಸಮಸ್ಯೆ 
ಲ ಮುಖ” ಕಾರಣ ಏನು ಗೊತ್ತೇ? ಅಮಿತ ಮುಸುಡುಗಳು ಮಿತಕವಳನನ್ನು 


೩೦ ವಿಜ್ಞಾನ ಕರ್ಣಾಟಕ 


ಮುಕ್ಕ ಲು ನಡೆಸುವ ಅಸಮ ಹೋರಾಟ, ನನ್ನ ಕಾಲದಲ್ಲಿ ಈ ಸನ್ನಿ ವೇಶ ಸೂ 

ನಮಷ ದೆ. ತಳಿವಿಜಾ ನದಲ್ಲಿ ಆಗಿರುವ ಮತ್ತು "ಆಗಲಿರುವ ಮಹತ್ತ್ವ 
ಕಿ 

ಶೋಧಗಳ ಸರಿಣಾಮನಾಗಿ ಭೂಮಿಯೊಂದು ಅಮರಾವತಿ ಆಗಿರುತ್ತದೆ. ಇಲ್ಲ 

ಮಿತಜನ ಅಮಿತ ಅವಕಾಶಗಳನ್ನು ಬಳಸಿಕೊಳ್ಳುವ ಸಾಹಸಕ್ರಿ ಯೆಯಲ್ಲಿ ಅಥವಾ 

ಸ ಕ್ರೀಡೆಯಲ್ಲಿ ಉದ್ಯುಕ್ತರಾಗಿರುತ್ತಾರೆ. ಫಳ ಮಾನವರಾಗುವತ. ದೈತ್ಯ 

ದಾಪು ಇಟ್ಟಿರುತ್ತಾ ರೆ. ಕುವೆಂಪು ಅವರ ಹಾಕ್ಳಿ ಕೆ ಫಲಿಸಿರುತ್ತ ದೆ; 


Rad 1 ತಾಸ ವು Sen ನ 


NS: 


ಓ ನನ್ನ' ಚೇತನ 

ಆಗು ನೀ ಅನಿಕೇತನ ! 1ಓ ನನ್ನ। 
ಎಲ್ಲಿಯೂ ನಿಲ್ಲದಿರು 

ಮನೆಯನೆಂದೂ ಕಟ್ಟದಿರು 
ಕೊನೆಯನೆಂದೂ ಮುಟ್ಟದಿರು 

ಓ ಅನಂತವಾಗಿರು 1ಓ ನನ್ನ । 


ಅನಂತ ತಾನ್‌ ಅನಂತಷಾಗಿ 

ಆಗುತಿಹನೆ ನಿತ್ಯಯೋಗಿ 

ಅನಂತ ನೀ ಅನಂತವಾಗು 

ಆಗು ಆಗು ಆಗು ಆಗು | ಓ ನನ್ನ । 


0 ಪ್ರಾನ ಜಿತ ಬರೆಯೊ pg ಯೆ ye ie 


¥ ೫ ೫ ೫ 


ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ 

ತಿಂಗಳಿನೂರಿನ ನೀರನು ಹೀರಿ' 

ಆಡಲು ಹಾಡಲು ತಾಹಾರಾಡಲು ತ್ತ 
ಮಂಗಳ ಲೋಕದ. ಅಂಗಳಕೇರಿ & 
ಹಕ್ಕಿ ಹಾರುತಿದೆ ನೋಡಿದಿರಾ? | | 
ಮುಟ್ಟಿದೆ ದಿಜೃಂಡಲಗಳ ಅಂಚ 

ಆಚೆಗೆ ಚಾಚಿದೆ ತನ್ನಯ ಚುಂಚ 
ಬ್ರಹ್ಮಾಂಡಗಳನು ಒಡೆಯಲು ಎಂದೋ 
ಬಲ್ಲರು ಯಾರಾ ಹಾಕಿದ ಹೊಂಚ ಸ 
ಹಕ್ಕಿ ಹಾರುತಿದೆ ನೋಡಿದಿರಾ! __'_'. 


"ರೀ 


ಡಾ! ಫಿ, ಜಿ. ರಾಮಪ್ಪ" 


ಇಂಗಾಲದ ಸಮಸಾ ಸ್ಥಾನಿಗಳು 


(Isotopes of GC 


ಒಂದೇ ಧಾತುವಿನ ಭಿನ್ನರಾಶಿಯ ಪರಮಾಣುಗಳನ್ನು ಆ ಧಾತುವಿನ ಸಮ 
ಸ್ಥಾ ನಿಗಳೆಂದು (isotopes) ಕರೆಯುತ್ತಾರೆ. ಒಂದೇ ಧಾತುವಿನ ಬೇಕೆ ಬೇರೆ 
ಹಾ ಗುಳು ಭಿನ್ನರೀತಿಯ ವಿಕಿರಣಕ್ರಿ ಯಾ ಲಕ್ಷಣಗಳನ್ನು ಪ್ರದರ್ಶಿಸಲು ಅವುಗಳ 
ಭಿನ್ನರೀತಿಯ ರಾತಿಯೇ ಜಗಕ್ಕೆ ಧಾತುಗಳು ನಿಕಿರಣಕ್ರಿಯಾ ಗುಣವನ್ನು 
' ಹೊಂದಿದ ಮತ್ತು ಹೊಂದದೇ ಇರುವ ಹಲವು ಸಮಸ್ಥಾ ನಿಗಳನ್ನು ಹೊಂದಿರುತ್ತವೆ. 
ಚ ಹೀಗೆ ಒಂದು ಧಾತುವಿನ ಸಮಸ್ಕಾ ಧಿಗಳು ಒಂದೇ ಪರಮಾಣು ಸಂಖ್ಯೆಯನ್ನು ಹೊಂದಿ 
.. ರಾಶಿಯಲ್ಲಿ ವ್ಯತ್ಯಾಸ ಸವನ್ನು ಪಡೆದಿರುತ, ವೆ. ಅಂದರೆ ಅವುಗಳ ನ್ಯೂಕ್ಲಿ ಯಸ್ಸುಗಳಲ್ಲಿ 
ಒಂದೇ ಸಂಖ್ಯೆಯ ತ್ರೋಟಾನುಗಳು ಇದ್ದು ಬೇರೆ ಬೇರೆ ಸಂಖ್ಯೆಯ ನ್ಯೂಟ್ರಾನುಗಳು 
ಇರುತ್ತವೆ. ಪರಮಾಣು ಸಂಖ್ಯೆ 6 ಇರುವ ಇಂಗಾಲ ಧಾತುವಿನ ಬೇರೆ ಬೇರೆ ಪರ 
ಪಮಾಣ ರಾಶಿ ಹೊಂದಿರುವ ಪರಮಾಣುಗಳು ಇಂಗಾಲದ ಸಮಸ್ಸಾನಿಗಳು. ಮತ್ತು 
ಇಂಗಾಲದ ಸಮಸ್ಥಾ ಿನಿಗಳು ಆರು: ಇಂಗಾಲ 10 (300), ಇಂಗಾಲ. 11 (330೮), 
ಇಂಗಾಲ 2(330), ಇಂಗಾಲ _]3 (130), ಇಂಗಾಲ--]4 (140) ಮತ್ತು 
| ಇಂಗಾಲ--]5 (150), ಈ ವಿವಿಧ ಸಮಸ್ಥಾನಿಗಳಲ್ಲಿರುವ ಫ್ರೀಟಾನುಗಳ, 
3 ನ್ಯೂಟ್ರಾನುಗಳ ಮತ್ತು ಎಲೆಕ್ಟ್ರಾನುಗಳ ವಿವರಣೆಯನ್ನು 1ನೇ ಪಟ್ಚಿ ಯಲ್ಲಿ ಕೊಟ್ಟಿದೆ. 
೬. ಇ... 3೩೮ ಮತ್ತು 330 ಸ್ಥಿರ ಸಮಸ್ಥಾನಿಗಳು. ಅವು ೈಸರ್ಗಕವಾ? ಡೊರೆಯು 
ತ್ರ ವೆ. ಇವೆರಡೂ: ವಿಕಿರಣಶಾಲಿಗಳಲ್ಲ. ಪ್ರಕೃ ತಿಯಲ್ಲಿರುವ ಪ್ರತಿನೂರು ಇಂಗಾಲದ 
 ಷರಮಾಣುಗಳಲ್ಲಿ 98.89 ಭಾಗ 1C ps 1.11 ಭಾಗ 3€C ಸಮಸ್ಥಾನಿ 
ಗ ವೆ. HE AG ಮತ್ತು ನಲ ಇಂಗಾಲದ ಅಸ್ಥಿ ರ ಸಮಸ್ಕಾ ನಿಗಳು. ಇವು 
ಕ ವಿಕಿರಣತೆಯನ್ನು ಪ್ರದರ್ಶಿಸುತ್ತವೆ. ವಿಕಿರಣನಶೀಲ ನ್ಯೂಕ್ಲಿಯಸ್ಸುಗಳ 
| ಸುಲಭವಾಗಿ ಗ ಹಂಾರಸಟಹುಾದ್ಯರವ, ಅವು ಹೆಚ್ಚು ಯನಯುಕ್ತ 


ವಜಾ ನ ಕರ್ಣಾಟಕ 
ಇ 


೩೨ 
ಪಟ್ಟ 1 
ಇಂಗಾಲದ ಸಮಸ್ಥಾ ನಿಗಳು 

£3 ತ್ಸ. ಪರಮಾಣು ಸಮಸ್ತಾನಿ ಪ್ರೊ ಪ್ರೋಟಾನ ನು ನ್ಯೂಟ್ರಾನು ಎಲೆಕ್ಟ್ರಾನು 

ಸಮಸ್ಥಾನಿ ಸಂಕೇತ ' ಬ್ರ. ರಾಶಿ, ಗಳ ಸಂಖ್ಯೆ ಗಳ ಸಂಖ್ಯೆ ಗಳ ಸಂಖ್ಯೆ 
LTS TOSS ತೆ TREE 1... 
ಇಂಗಾಲ 10 ೫C 6 10 6 4 6 
ಇಂಗಾಲ--11 C 6 11 6 5 6 
ಇಂಗಾಲ—12 C 6 12 6 6 6 
ಇಂಗಾಲ 13 330 6 13 6 7 6 
ಇಂಗಾಲ 14 HC 6 14 6 8 6 
ಇಂಗಾಲ 15 ಔ೫C 6 15 0 9 6 


ವಾಗಿವೆ. ಛಾಯಾಗ್ರಹಣದ ಫಿಲ್ಮ್‌ಗಳು ಕಪ್ಪಾಗುವುದರ ಮೂಲಕವೊ ಅಥವಾ 
ಗೈಗರ್‌ ಕೌಂಟರ್‌ಗಳಂಥ ವಿವಿಧ ಉಪಕರಣಗಳನ್ನು ಬಳಸಿಯೋ ಇವು ಅತ್ಯಲ್ಪ 


ಪ್ರಮಾಣಗಳಲ್ಲಿದ್ದರೂ ಪತ್ತೆಮಾಡಬಹುದು, ಗೈಗರ್‌ ಗಣಕದಲ್ಲಿ ಅನಿಲದ "1 


ಅಯಾನೀಕರಣವಾಗುವುದರಿಂದ, ಇದು ವೈಯಕ್ತಿಕ ಕಣಗಳನ್ನು ಎಣಿಸಬಲ್ಲದು. 
ಗಣಕಗಳು ಹೇಗೆ ಕೆಲಸಮಾಡುತ್ತವೆಯೆಂದರೆ, ಉದಾಹರಣೆಗೆ, ಒಂದು ಅಲ್ಪ ಕಣ 
ಕುಹರದಲ್ಲಿ ತುಂಬಿರುವ ಅನಿಲದ ಮೂಲಕ ಹಾಯ್ದು ಹೋದಾಗ ಅಯಾನುಗಳನ್ನು 


ಉತ್ಪಾದಿಸುತ್ತದೆ ; ಇವು ವಿದ್ಯುದಂಶಿತ ಫಲಕಗಳ ನಡುವೆ ವೈದ್ಯುತ ಸ್ಪಂದನವೊಂದರ | 


ವಾಹಕದಂತೆ ವರ್ತಿಸುತ್ತವೆ, 140 ವಿಕೆರಣಶೀಲವೆಂಬ ಸಂಗತಿಯಿಂದ ಪ್ರಾಚ್ಯ 
ವಸ್ತುಗಳ ಸಂಶೋಧನೆಯಲ್ಲಿ ಸಂಶೋಧಿತಗಳ ಕಾಲವನ್ನು ನಿರ್ಣಯಿಸುವ ವಿನೂತನ 
ವಿಧಾನವೊಂದರ್ವ ಬೆಳವಣಿಗೆಗೆ ದಾರಿಯಾಗಿದೆ. 

ವಿಕಿರಣಕ್ಷಯ ನಡೆಯುವುದರ ದರ ನ್ಯೂಕ್ಲಿ ಯಸ್ಸಿನ ಸ ರತೆಯ ಒಂದು ಅಳತೆ 
ಯನ್ನು ಕೊಡುತ್ತ ದೆ ಮತ್ತು ಇದನ್ನು ಸಾಮಾನ್ಯವಾಗಿ ನ್ಯೂಕ್ಲಿ ಯಸ್ಸಿನ 
ಅರ್ಧಾಯುಸ್ಸಿನ ರೀತ್ಯಾ ತಿಳಿಸಲಾಗುತ್ತದೆ. ಅರ್ಧಾಯುಸ್ಸು ಎಂದರೆ ಪರಮಾಣುಗಳ 
ಒಂದು ದತ್ತ ಸಂಖ್ಯೆಯಲ್ಲಿ ಅರ್ಧಭಾಗ ವಿಘಟನೆಯಾಗಲು ಬೇಕಾಗುವ ಕಾಲ, 
4೦ ನ್ಯೂಕ್ಲಿಯಸ್ಸಿನ ವಿಘಟನೆಗೆ, ಸಾಧಾರಣವಾಗಿ ೬, ಎಂದು ನಿರ್ದೇಶಿಸುವ 
ಅರ್ಧಾಯುಸ್ಸು 5730 ವರ್ಷಗಳು, ಎಂದಕ್ಕೆ 340 ನ್ಯೂ ಕ್ಲಿಯಸ್ಸುಗಳ ಯಾವು 
ದೊಂದು ಸಮುಚ್ಚ ಯದಲ್ಲಿ ಅರ್ಧಭಾಗ 5730 ವರ್ಷಗಳಲ್ಲಿ ಕ್ಷಯವಾಗಿಕುತ್ತವೆ 
ಯೆಂದು ಅರ್ಥ ; ಸ 5730 ವರ್ಷಗಳಲ್ಲಿ ಉಳಿದವುಗಳಲ್ಲಿ ಅರ್ಧಭಾಗ ವಿಘಟನೆ 
ಯಾಗಿರುತ್ತದೆ, ಇತ್ಯಾದಿ. ಇದೇ ರೀತಿ 100ರ ಅರ್ಧಾಯುಸ್ಸು 20 ಸೆಕೆಂಡುಗಳು, 
1೬(ೆರ ಅರ್ಧಾಯುಸ್ಸು 20.5 ನಿಮಿಷಗಳು ಮತ್ತು 180ರ ಅರ್ಧಾಯಸ್ಸು 2.4 


ಇಂಗಾಲದ ಸಮಸ್ಥಾ ನಿಗಳು ಜತಿ 


ಸೆಕೆಂಡುಗಳು, ಈ ಮೂರು ಸಮಸ್ಥಾ ನಿಗಳ ಅರ್ಧಾಯುಸ್ಸುಗಳು ಅತಿ ಕಡಿಮೆ 
ಯಾಗಿರುವುದರಿಂದ ಇವುಗಳು ಹೆಚ್ಚು ಪ್ರಾಮುಖ್ಯತೆಪಡೆದಿಲ್ಲ. 

1921ರ ವೇಳೆಗೆ ಸಮಸ್ಯಾ ನಿಗಳ ಅಸ್ಥಿತ್ವವನ್ನು ಸಾಮಾನ್ಯವಾಗಿ ಗುರುತಿಸ 
ಲಾಗಿತ್ತು. ಆದರೂ ಇಂಗಾಲದ ಸಮಸ್ಥಾನಿಗಳನ್ನು ಮೊದಲಿನ ತೂಕ ಸಪಟಲಗ್ರಾಹಿ 
(mass spectrograph)Nಗಳಲ್ಲಿ ಪತ್ತೆ ಹಚ್ಚ ಲಾಗಿರಲಿಲ್ಲ. ಇವುಗಳನ್ನು ವರ್ಣಪಟಲ 
ದಿಂದ ಕಂಡುಹಿಡಿಯಲಾಯಿತು. 1929ರಲ್ಲಿ ಬರ್ಜ್‌ ಮತ್ತು ಕೆಂಗ್‌ 380 
ಸಮಸ್ಥಾನಿಯನ್ನು ಕಂಡುಹಿಡಿದರು. ಬೆರಿಲಿಯವ ಮೇಲೆ ಅಲ್ಪ ಕಣ ಹಾಯ್ಜಾಗ 
ಅದು ನೂಟ್ರಾನ್‌ ಹೊರಸೂಸಿ 320 ಆಗಿ ಪರಿವರ್ತನೆ ಹೊಂದುವುದನ್ನು ಚಾಡವಿಕ” 
1932ರಲ್ಲಿ ಸ್ಪಥಮ ಬಾರಿಗೆ ವಿವರಿಸಿದನು. ವೂಲ್‌ಡ್ರಿಡ್ಜ್‌ ಮತ್ತು ಜೆನ್ಸಿನ್ಸ್‌ 
1936ರಲ್ಲಿ ರಂದ್ರವಿದ್ದ 34 ಹರ್ಟ್ಸ್‌ ಪಂಪುಗಳನ್ನು ಅಳವಡಿಸಿಕೊಂಡು 8 
ಸಪ್ರಬಲತೆಯನ್ನು [ರಿಂದ 16%ಗೆ ಏರಿಸಲು ಮಾಥೇನ” ಅನಿಲದ ಪಸರಿಸುವ ವಿಧಾನ 
ವನ್ನು ಅನುಸರಿಸಿದರು, ಇಂಗಾಲದ ಡ್ಭೈ ಆಕ್ಸೈಡ್‌ ಮತ್ತು ಅಮೊನಿಯವರ್‌ 
ಕಾರ್ಬೊನೇಟುಗಳಲ್ಲಿನ ಇಂಗಾಲದ ಸಮಸ್ಥಾ ನಿಗಳ ವಿರಿಮಯ ಪ್ರಕ್ರಿಯೆಯಿಂದಲೂ 
13೦ ನನ್ನು ಬೇರ್ಪಡಿಸಿ ಪಡೆಯಲು ಸಾಧ್ಯ. ಮಿಾಥೇನ್‌ ಅನಿಲವನ್ನು ಉಪಯೋಗಿಸಿ 
ಕೊಂಡು ಉಸ್ಣ ನಿಸರಣ ವಿಧಾನದಿಂದ 12€ನಿಂದ 13€ನನ್ನು ಪ್ರತ್ಯೇಕಿಸಿ 1939ರಲ್ಲಿ 
ಎಚ್‌, ಎಸ್‌, ಟೇಲರ್‌ ಪಡೆದರು. 1940ರಲ್ಲಿ ಯುಕೆ ಹೈಡ್ರೊ ಜನ್‌ಸಯನೈಡ್‌ 
ಅನಿಲ ಮತ್ತು ಸೋಡಿಯಂ ಸಯನೈಡಿನ ದ್ರಾವಣಗಳ ರಾಸಾಯನಿಕ ವಿನಿಮಯ 
ಸ್ರಿಯೆಯಿಂದ 13C ಸಮಸ್ಥಾನಿಯನ್ನು ತಯಾರಿಸಿದರು. | 

ಸೈಕ್ಲೊಟ್ರಾನ್‌ ಮತ್ತು ಪರಮಾಣು ಸೇರಿಕೆ (atomic pile)ಗಳಲ್ಲಿ 
ನ್ಯೂಟ್ರಾನ್‌ಕಣಗಳನ್ನು ಉತ್ಸತ್ತಿಮಾಡಬಹುದು. ಈ ರೀತಿ ಪಡೆದ ನ್ಯೂಟ್ರಾನು 
ಗಳನ್ನು ಇಂಗಾಲ ಮತ್ತು ಸಾರಜನಕಗಳ ಮೇಲೆ ಹಾಯಿಸಿದಾಗ ಇಂಗಾಲದ ಅಸ್ಥಿರ 
ಸಮಸ್ಸಾನಿಗಳು ಉತ್ಪತ್ತಿಯಾಗುವುವು. ಉದಾಹರಣೆಗೆ, ವೇಗವಾಗಿ ಚಲಿಸುವ 
ನ್ಯೂಟ್ರಾನುಗಳನ್ನು ಇಂಗಾಲ--1)ರ ಮೇಲೆ ಹಾಯಿಸಿದಾಗ ಇಂಗಾಲ 11 
ಅಸ್ಥಿರ ಸಮಸ್ಥಾನಿ ಉತ್ಪತ್ತಿಯಾಗುತ್ತದೆ. ಈ ಪ್ರಕ್ರಮವನ್ನು ಕೆಳಗಿನ ನ್ಯೂಕ್ಲಿ ಯ 
ಸಮೀಕರಣದಿಂದ ವಿವರಿಸಬಹುದು. 

SE LA ಸಂಸಿ 

ಈ ಸಮೀಕರಣ, ಅಡಿಲೇಖೆ ಸೂಚಿಸುವಂತೆ ವಿದ್ಯುದಂಶದ ಸ್ಥಾಯಿತ್ವವನ್ನೂ ಮತ್ತು 
ಶೀರ್ಷಲೇಖೆ ಸೂಚಿಸುವಂತೆ ದ್ರವ್ಯಸ್ಥಾಯಿತ್ವವನ್ನೂ ತೋರಿಸುವುದರಿಂದ ಸಮ 
ತೋಲನವಾಗಿದೆ. 

ವೇಗೋತ್ಸರ್ಷಿತ ಡ್ಯೂಟ್ರಾನ್‌ ಕಣಗಳನ್ನು ಬೋರಾನ್‌-10ರ ಮೇಲೆ ಶಾಡಿ 
ಸಿದಾಗ ಇಂಗಾಲ-11 ಉತ್ಪತ್ತಿಯಾಗುತ್ತದೆ. ಉತ್ಪತ್ತಿಯಾದ ನ್ಯೂಕ್ಲಿಯಸ್ಸು, 

೨ 


ತ ವಿಜ್ಞಾನ ಕರ್ಣಾಟಕ 


110೮ ಅಸ್ಥಿರ, ನ್ಯೂಕ್ಲಿಯ ಪುನರ್‌ವ್ಯವಸ್ಥೆ ನಡೆದು ಒಂದು ಪಾಸಿ ಅಂದರೆ 
ಒಂದು ಧನ ಎಲೆಕ್ಟ್ರಾನ್‌, ಹೊರಸೂಸುತ್ತದೆ. ಇದರ ಪರಿಣಾಮವಾಗಿ ಪ್ರೋಟಾನು 
ಗಳೆ ಸಂಖ್ಯೆ 5ಕ್ಟೆ ಇಳಿದು, ನೂತನ ನ್ಯೂಕ್ಸಿಯಸ್ಸೃನ್ನು ಬೋರಾನ್‌-11 ಸಮಸ್ಥಾನಿ 
ಯನ್ನಾಗಿ ಪರಿವರ್ತಿಸುತ್ತದೆ. 

20 ಸೆಕೆಂಡುಗಳಷ್ಟು ಅರ್ಧಾಯು ಪಡೆದಿರುವ 30(,_ ಅಸ್ಥಿರ ಸಮಸ್ಕಾ ನಿಯನ್ನು 
ಪ್ರೋಟಾನ್‌ ಕಣಗಳನ್ನು ಬೋರಾನ್‌ ಮೇಲೆ ಹಾಯಿಸಿ ಪಡೆಯಬಹುದು. ಈ 
ಪ್ರಕ್ರಮವನ್ನು ಈ ರೀತಿ ಬರೆಯಬಹುದು. 


BY + jp!= Cio + 01 


100, ವಿಕಿರಣಶೀಲಕೆಯನ್ನು ಪ್ರದರ್ಶಿಸುವಾಗ ಪ್ರಬಲ ರಶ್ಮಿಪುಂಜವನ್ನು ಹೊರ 
ಸೂಸುವುದು. 

ಇಂಗಾಲದ ಸಮಸ್ಥಾ ನಿಗಳಲ್ಲೆ ಲ್ಲಾ ಅತ್ಯಂತ ಕಡಮೆ ಅರ್ಧಾಯು ಪಡೆದಿರು 
ವುದು ಇಂಗಾಲ- 15 ಸಮಸ್ಥಾನಿ, ಇದರ ಅರ್ಧಾಯು ಕೇವಲ 2.4 ಸೆಕೆಂಡುಗಳು. 
ಇದು ವಿಕಿರಣಶೀಲ, ಇದರ ಉಪಯೋಗ ಕಡಮೆ. " 

ಇಂಗಾಲ-14 ಸಮಸ್ಕಾನಿಯು ಇಂಗಾಲದ ಇತರ ಸಮಸ್ಸಾ ನಿಗಳಿಗಿಂತ ಹೆಚ್ಚಿನ 
ಪ್ರಾಮುಖ್ಯತೆ ಗಳಿಸಿದೆ. ಇದು ಸಕಲಜೀವಿಗಳ ಕಣಕೂಟದಲ್ಲಿರುತ್ತದೆ. ಭೂಮಿ 
ಯಲ್ಲಿ ಸುಮಾರು 20 ಟನ್‌ 140 ಸಮಸ್ಕ್ಥಾನಿ ಇರಬಹುದೆಂದು ಅಂದಾಜುಮಾಡ 
ಲಾಗಿದೆ, ವಾತಾವರಣದ ಮೇಲೆ ಬೀಳುವ ಬೆಳಕಿನ ಕಿರಣಗಳು ಇಂಗಾಲ- 14ನ್ನು 
ಉತ್ಪತ್ತಿ ಮಾಡುವುವು. ಕಾಸ್ಮಿಕ್‌ ಕಿರಣಗಳು ಗಾಳಿಯಲ್ಲಿರುವ ಸಾರಜನಕ-14ನ್ನು 
ಇಂಗಾಲ-14ಗೆ ಪರಿವರ್ತಿಸುತ್ತದೆ. ಈ ಕಾರಣಕ್ಕಾಗಿಯೇ ವಿಕಿರಣಶೀಲ ಇಂಗಾಲ-14 
ಒಂದೇಸಮನಾಗಿ ಕ್ಷಯಿಸಿದರೂ ಸಹ ವಾತಾವರಣದಲ್ಲಿ ಇದರ ಪ್ರಮಾಣ ಸ್ಥಿರ 
ವಾಗಿರುವಂತೆ ತೋರಿಬರುತ್ತದೆ, ಈ ಸ 

ಇಂಗಾಲ 14 ಸಮಸ್ಕಾನಿಯನ್ನು 1940ರಲ್ಲಿ ಎಸ್‌. ರುಜೆನ್‌ ಮತ್ತು 
ಎಮ್‌, ಕಾಮೆನ್‌ ಎಂಬುವರು ಪ್ರಥಮಬಾರಿಗೆ ಗುರುತಿಸಿದರು, ಪ್ರಕೃತಿಯಲ್ಲಿ 
ಒಂದು ನಿಯತ ಪ್ರಮಾಣದಲ್ಲಿ ಸದಾ ಸೃಷ್ಟಿ ಮತ್ತು ಲಯವಾಗುವ ಕೆಲವೇ ಸಮ 
ಸ್ಥಾನಿಗಳಲ್ಲಿ ಇಂಗಾಲ-14 ಅಸ್ಥಿರ ಸಮಸ್ಥಾನಿಯೂ ಒಂದು, ಪ್ರಾಚ್ಯವಸ್ತುಗಳ . 
ಕಾಲವನ್ನು ನಿರ್ಣಯಿಸಲು ಮತ್ತು ಇತರ ಸಂಶೋಧನೆಗಳಲ್ಲೂ 14(ನನ್ನ್ನು ಹೆಚ್ಚಾಗಿ 


ಉಪಯೋಗಿಸುತ್ತಾರೆ. ಅದನ್ನು ಪರಮಾಣುಶಕ್ತಿ ರಿಯಾಕ ರುಗಳಲ್ಲಿ ಉತ್ಪಾದಿಸು ೯ 


ತ್ತಾರೆ. ಬೆರಿಲಿಯಮ್‌ ನೈಟ್ರೈಡನ್ನು ಪರಮಾಣು ಶಕ್ತಿ ರಿಯಾಕ್ಟರಿನ ಕಿರುಳಿಲ್ಲಿನ 
ಇರಿಸಿ, ಮಂದ ನ್ಯೂಟ್ರಾನುಗಳ ಪ್ರಭಾವಕ್ಕೆ ಒಳಪಡಿಸಿದಾಗ, ನೈಟ್ರಿ ಏಡಿನಲ್ಲಿರುವ' 
14N ಸಮಸ್ಥಾನಿಯು ಪಾಸಿಬ್ರಾನನ್ನು ಹೊರಸೂಸಿ 380, ಸಮಸ್ಥಾನಿಯಾಗಿ 


ಪರಿವರ್ತನೆ ಹೊಂದುತ್ತದೆ, ನಂತರ ಆ ಸಂಯುಕ್ತವನ್ನು ಆಮ್ಮ ದಲ್ಲಿ ಲೀನಗೊಳಿಸು 4 


ಇಂಗಾಲದ ಸಮಸ್ಕಾ ನಿಗಳು ೩೫ 


ತ್ತಾರೆ. ಆಗ ಹೊರಬರುವ ಅನಿಲಗಳನ್ನು ಕಾಸಿದ ತಾಮ್ರವ ಆಕ್ಸೈಡಿನ ಮೇಲೆ 
ಹಾಯಿಸಿ ಇಂಗಾಲದ ಡೈ ಆಕ್ಸೈಡ್‌ 134೦ನ್ನು ಸಡೆಯಲಾಗುವುದು, ಹೀಗೆ 
ಪಡೆದ ೦೦ನ್ನು ಸೋಡಿಯಂ ಹೈಡ್ರಾಕ್ಸೈಡಿನ ದ್ರಾವಣದಲ್ಲಿ ಹೀರಿಸಿ, ನಂತರ 
ಬೇರಿಯವರ” ಕಾರ್ಬೊನೇಟಾಗಿ ॥೩14೮ಲ್ಯ] ಒತ್ತರಿಸುವುದರ ಮೂಲಕ 340 
ಸಮಸ್ಥಾನಿಯನ್ನು ಸಾಕಷ್ಟು ಪ್ರಮಾಣದಲ್ಲಿ ತಯಾರಿಸಿದ್ದಾರೆ. 


ಕೆ ಚ MAC ಸ ಚ್‌ 


ಹೀಗೆ ಸೈಕ್ಲೊಟ್ರಾನಿನಲ್ಲಿ ಓಂದು ಗ್ರಾಮ್‌ 34೮ ಉತ್ಪಾದಿಸಬೇಕಾದರೆ ಸುಮಾರು 
10 ಮಿಲಿಯನ್‌ ರೂಪಾಯಿಗಳು ಖರ್ಚಾಗುವುದಾಗಿ ಅಂದಾಜುಮಾಡಿದ್ದಾರೆ. ಆದರೆ 
ಇಂದು ಒಂದು ಗ್ರಾಮ್‌ ಇಂಗಾಲ-14 ಸಮಸ್ಯಾ ನಿಯು ಐದು ನೂರು ರೂಪಾಯಿ 
ಗಳಿಗೂ ಕಡಿಮೆ ದರದಲ್ಲಿ ದೊರೆಯುವಂತಾಗಿದೆ. 

ವಾಯುಮಂಡಲದಲ್ಲಿ ಪರಮಾಣು ಬಾಂಬುಗಳ ಆಸ್ಫೋಟನೆ ನಡೆಸಿದಾಗ 
ಇಂಗಾಲ-14 ಸಮಸ್ಥಾನಿಯು ಉತ್ಪತ್ತಿ ಯಾಗುತ್ತದೆ. ವೇಗೋತ್ಸರ್ಷಿತ ಡ್ಯೂಟ್ರಾನು 
ಗಳನ್ನು ಇಂಗಾಲದ ಮೇಲೆ ಬಂಬಾಯಿಸಿದಾಗ ಪರಿವರ್ತನೆಯಾಗಿ 340 ರೂಪಗೊಳ್ಳು 
ತ್ತದೆ. 

140 ವಿಕಿರಣಶೀಲ ಮತ್ತು ಅಸ್ಥಿರ ಸಮಸ್ಥಾ ನಿ. ಇದು ವಿಕಿರಣಕ್ರಿಯೆ 
ಪ್ರದರ್ಶಿಸುವಾಗ ಬಿ:ಟ ಕಣ (ಅಥವಾ ಎಲೆಕ್ಟ್ರಾನ್‌", —0€ ಎಂದು ನಿರ್ದೇಶಿತದ 
ರಶ್ಮಿಪುಂಜವನ್ನು ಹೊರಸೂಸಿ 4ನ ಗಿ ಪರಿವರ್ತನೆಗೊಳ್ಳುತ್ತದೆ. ಜೊತೆಗೆ 
0.156 MeV ಶಕ್ತಿಯನ್ನೂ ಬಿಡುಗಡೆಮಾಡುತ್ತದೆ. ಪ್ರತಿ ಒಂದು ಗ್ರಾವರ್‌ 
ಇಂಗೂಲದಿಂದ ಪ್ರತಿ ಒಂದು ನಿಮಿಷಕ್ಟ್ಸ 34ಲ ಸಮಸ್ಥಾ ಸಿಯು ಸರಾಸರಿ 12 ಎಲೆ 
ಕ್ಟಾನುಗಳನ್ನು ಹೊರಬಿಡುತ್ತಿರುತ್ತದೆ. ಈ ಸ್ರ ಕ್ರಮವನ್ನು ಕೆಳಗಿನ ನ್ಯೂಕ್ಲೀಯ 
ಸಮೀಕರಣದಿಂದ ವಿವರಿಸಬಹುದು. 


Cu ,N4+- 00 4 ಶಕ್ತಿ 


ಜಃ ರಾಸಾಯನಿಕ, ಭೌತಿಕ, ಜೈವಿಕ ಹಾಗೂ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಇಂಗಾಲದ 
ಕ.  ಸಮಸ್ಕಾನಿಗಳು ಹೆಚ್ಚು ಉಪಕಾರಿಗಳಾಗಿವೆ. ಅವುಗಳಲ್ಲೂ ಹೆಚ್ಚು ಅಪಾಯಕಾರಿ 
a ಯಲ್ಲದ uC ಸಮಸ್ಕಾ ನಿಯು ಒಂದು ವರಪ್ರಸಾದ, 

- ಇಂಗಾಲ-14 ಕಾಲನಿರ್ಣಯ ವಿಧಾನ 

|... 1947ರಲ್ಲಿ ಡಬ್ಲ್ಯೊ. ಎಫ್‌. ಲಿಬ್ಬಿಯು 340 ಅಸ್ಥಿರ ಸಮಸ್ಥಾ ನಿಯ ವಿಕಿರಣ 
ಶೀಲತೆಯನ್ನು ಅವಲಂಬಿಸಿದ ರೇಡಿಯೊ ಇಂಗಾಲ ಕಾಲನಿರ್ಣಯ (radiocarbon 
.... 6002) ವಿಧಾನವನ್ನು ಕಂಡುಹಿಡಿದ. ಈ ನೂತನ ವಿಧಾನದಿಂದ ಅತಿ ಪುರಾತನ 
ಕಾಲದ ಅವಶೇಷಗಳ ಕಾಲವನ್ನು ಖಚಿತವಾಗಿ ನಿರ್ಧರಿಸಲು ಅನುಕೂಲವಾಗಿದೆ. 


[ 
ತ) 


ಹು | 
೩೬ ವಿಜ್ಞಾನ ಕರ್ಣಾಟಕ 


ಪ್ರಾಚೀನ ಕಾಲದಲ್ಲಿ ಜೀವಿಸಿದ್ದ ಜೀವಿಗಳ ಕಾಲವನ್ನೂ ಕರಾರುವಾಕ್ಕಾಗಿ ನಿರ್ಣಯ 
ಮಾಡಲಾಗಿದೆ... ಶವದ ಮರದ ಪೆಟ್ಟಿಗೆ, ಈಜಿಪ್ಟಿನ ಮಮ್ಮಿಗಳ ಉಡುಪು, ಪುರಾತನ 
ಗೃಹಗಳ ಸುಟ್ಟಿಮರದ ಸಾಮಗ್ರಿಗಳು, ಗುಹೆಗಳಲ್ಲಿ ದೊರೆತಿರುವ ತಲೆಕೂದಲು, 
ಮೂಳೆಗಳು ಮತ್ತು ಇದ್ದಲು ಇವುಗಳೆಲ್ಲವುಗಳೆ ಕಾಲನಿರ್ಣಯವು ಇಂಗಾಲ-14ರ 
ವಿಧಾನದಿಂದ ಸಾಧ್ಯವಾಗಿದೆ. ಅಷ್ಟೇ ಏಕೆ, ಮಾನವನ ಉಗಮ ಮತ್ತು ಭೂಮಿಯ 
ಗತೇತಿಹಾಸ ಕೂಡ ಇದರಿಂದ ಸೂಕ್ಷ್ಮವಾಗಿ ತಿಳಿಯಲು ಸಹಾಯಕವಾಗಿದೆ. 
70,000 ವರ್ಷಗಳ ಭೂತಕಾಲದಲ್ಲಿ ಭೂಮಿಯ ಪರಿಸರದೊಡನೆ ಸಮಸಿ ತಿ ಪಡೆ 
ದಾಗಿರುವ ಇಂಗಾಲಾಂಶ ವಸ್ತುಗಳ ಕಾಲವನ್ನೂ ನಿರ್ಣಯಿಸಲು ಈ ವಿಧಾನವನ್ನೂ 
ಅಳವಡಿಸಿಕೊಳ್ಳ ಲಾಗಿದೆ. 

ಇಂಗಾಲ-14 ಸಮಸ್ಕಾನಿಯು ಸಕಲ ಜೀವಕೋಶಗಳಲ್ಲಿ ಇದ್ದೇ ಇರುವುದು, 
ಬಾಹ್ಯಾಕಾಶದಲ್ಲಿ ಚಲಿಸುವ ಬೆಳಕಿನ ಕಿರಣಗಳಿಗೂ ಭೂಮಿಯ ವಾತಾವರಣಕ್ಕೂ 
ಘರ್ಷಣೆಯುಂಬಾಗುತ್ತಿರುವುದರಿಂದ ನ್ಯೂಟ್ರಾನುಗಳು ಸದಾ ಉತ್ಪತ್ತಿಯಾಗುತ್ತಿರು 
ತ್ತವೆ, ವಾಯುವಿನಲ್ಲಿ ಹೇರಳವಾಗಿರುವ ಸಾರಜನಕ-14 ಪರಮಾಣುಗಳೊಡನೆ 
ನ್ಯೂಟ್ರಾನುಗಳು ಸಂಯೋಜಿಸುತ್ತವೆ. ಆಗ ಸಾರಜನಕ-14ರಿಂದ ಸ್ರೋಟಾನು 
ಬಿಡುಗಡೆಯಾಗುವುದರಿಂದ ಅದು ಇಂಗಾಲ- 14 ಆಗಿ ಪರಿವರ್ತನೆಗೊಳ್ಳುತ್ತ ಡೆ. 
ಹೀಗೆ ಉತ್ಪತ್ತಿ ಆಗುವ ರೇಡಿಯೋ ವಿಕಿರಣಶೀಲ ಇಂಗಾಲ-14 ಕೂಡಲೇ ಆಮ್ಲ ಜನಕ 
ದೊಡನೆ ಉತ್ಕರ್ಷಣ ಪಡೆದು ಇಂಗಾಲದ ಡೈ ಆಕ್ಸೆ ಕಿಡಾಗಿ [1401 ಲ] ಮಾರ್ಪಾ. 
ಡಾಗುತ್ತದೆ. ಇದು ಸಸ್ಯಗಳ ಮತ್ತು ಪ್ರಾಣಿಗಳ ಶರೀರವನ್ನು ಹಲವಾರು ರೂಪಗಳಲ್ಲಿ 
ಪ್ರವೇಶಿಸುತ್ತಿರುತ್ತದೆ. ಜೀವ ಇರುವವರೆಗೆ ಮಾತ್ರ ಅದು ಜೀವಿಗಳ ಶರೀರವನ್ನು 
ಸೇರುತ್ತಿರುತ್ತದೆ, ಜೀವಿ ಸತ್ತಾಗ ಆದರ 140೧ ಪ್ರಬಲತೆ ಕಡಮೆ ಆಗತೊಡಗುತ್ತವೆ. 
ಇಂಗಾಲ-14 ವಿಕಿರಣಶೀಲತೆಯನ್ನು ಪ್ರದರ್ಶಿಸುವ ಸಂದರ್ಭದಲ್ಲಿ ಒಂದು 
ಎಲೆಕ್ಟ್ರಾನನ್ನು ಹೊರಸೂಸಿ ಮತ್ತೆ ಸಾರಜನಕ-14 ಆಗಿ ಪರಿವರ್ತನೆ ಹೊಂದುತ್ತಿರು 
ತ್ತದೆ. ಈ ರೀತಿ ಹೊರಸೂಸಿದ ರಶ್ಮಿಪುಂಜವನ್ನು ಗೈಗರ್‌ ಮಾಪಕದ ಸಹಾಯದಿಂದೆ 
ಪತ್ತೆಮಾಡಲಾಗುತ್ತದೆ. 

14 ಸಮಸ್ಕಾನಿಯ ಅರ್ಧಾಯು 5,710 ವರ್ಷಗಳು. ಅಂದರೆ ಇಂದಿನ 
ಸಸ್ಯದಲ್ಲಿರುವುದರ ಅರ್ಧದಷ್ಟು 340 ಸಮಸ್ಸಾ ನಿಗಳು, ಕಾಲ ತಿಳಿಯಬೇಕಾಗಿರುವ 
ನಿರ್ಜೀವ ವಸ್ತುವಿನಲ್ಲಿದ್ದರೆ, ಆ ವಸ್ತುವಿನ ಜೀವಕಾಲ 5,730 ವರ್ಷಗಳೆಂದಾಗು 
ತೆ ರುವ ಒಂದು ಇಂಗಾಲದ ವಸ್ತುವಿನಿಂದ, ಒಂದು ನಿರ್ದಿಷ್ಟ ಕಾಲದಲ್ಲಿ 

ರಸೂಸುವ ಎಲೆಕ್ಟ್ರಾನುಗಳ ಸಂಖ್ಯೆ ಅದರಲ್ಲಿರುವ ರೇಡಿಯೊವಿಕಿರಣಶೀಲ 140ರ : 
ಸಂಖ್ಯೆಗೆ ಅನುಲೋಮಸಾತದಲ್ಲಿ ಸಂಬಂಧಿಸಿರುತ್ತದೆ. ಆದುದರಿಂದ ಸಮಕಾಲೀನ ' 
ವಸ್ತು ವಿನ ರೇಡಿಯೊವಿಕಿರಣಕ್ರಿ ಯೆಯೊಂದಿಗೆ, ಕಾಲ ನಿರ್ಧರಿಸಬೇಕಾಗಿರುವ ವಸ ವ 
ವಿಕಿರಾಕ್ರಿಯೆಯನ್ನು ಹೋಲಿಸುವುದರಿಂದ ಅದರ ಕಾಲವನ್ನು ಕೆಳಗಿನ ಸಃ ಹಾಂಗ್‌ 
ವನ್ನುಪಯೋಗಿಸಿಕೊಂಡು ಲೆಕ್ಕಹಾಕಬಹುದು. ಮ ಸುಸ್ತಿ [eS 


೩ 
TG 


pid 
ತತ್ತ 

`` 

A 


| ಇಂಗಾಲದ ಸಮಸ್ಥಾಫಿಗಳು ೩೭ 


18040 In (೨.೨) ವರ್ಷಗಳು 


ವಸ್ತುವಿನ ವಯಸ್ಸು, ಸ್ಲಿ ಮತ್ತು ಸಿ ಕ್ರಮವಾಗಿ ಸಮಕಾಲೀನ ಮತ್ತು 
 ಹೊಟ್ಟಿರುವ ವಸ್ತು, ಇವುಗಳಲ್ಲಿನ ರೇಡಿಯೊವಿಕಿರಣತೆ. 

{ ಒಂದು ಜೀವಿ ಮೃತಪಟ್ಟಾಗ ಅದರ ಶರೀರದಲ್ಲಿರುವ ಪ್ರತಿ ಒಂದು ಸಾವಿರ 
| ಕೋಟ ಸ್ಥಿರ ಇಂಗಾಲ- 1) ಸಮಸ್ಯಾ ನಿಗಳಿಗೆ ಕೇವಲ ಒಂದು ಅಸ್ಥಿರ ಇಂಗಾಲ-14 
ತ ಸಮಸ್ಕಾನಿ ಇರುತ್ತದೆಂಬ ಅಂಶವನ್ನು ಪರಿಗಣಿಸಿ ಜೀವಿಗಳ ಕಾಲನಿರ್ಣಯ ಮಾಡ 
.. ವುದು ಸಾಧ್ಯವಾಗಿದೆ. ಒಂದು ಅವಶೇಷದಲ್ಲಿರುವ 120 ಮತ್ತು 340ರ ಪ್ರಮಾಣ 
; ವನ್ನು ಗುರುತಿಸಿದರೆ ಆ ಜೀವಿ ಎಷ್ಟು ಕಾಲದ ಹಿಂದೆ ಜೀವಂತವಾಗಿತ್ತು ಎಂದು ಅದರ 
.. ಕಾಲವನ್ನು ಖಚಿತವಾಗಿ ನಿರ್ಣಯಿಸಬಹುದು. ಹೀಗೆ ಭೂಮಿಯಲ್ಲಿ ಸಿಗುವ 
ಶತಮಾನಗಳ ಹಿಂದಿನ ಪ್ರಾಣಿಗಳ ಮತ್ತಿತರ ವಸ್ತುಗಳ ಅವಶೇಷಗಳ ಕಾಲವನ್ನು 
.. ಖಚಿತವಾಗಿ ನಿರ್ಣಯಿಸುವಲ್ಲಿ ಇಂಗಾಲ 14 ಸಮಸ್ಕಾನಿಯ ಪಾತ್ರ ಅಮೂಲ್ಯ 
.. ವಾದುದಾಗಿದೆ. 

1 ಇದೇ ರೀತಿ 13೦/12೦ ಪ್ರಮಾಣವನ್ನಾಧರಿಸಿ ಕಾಲನಿರ್ಣಯ ವಿಧಾನವನ್ನು 
ಸೂಚಿಸಿದ್ದಾರೆ, ಈಚಿನ ಮತ್ತು ಪ್ರಾಚೀನ ಜೀವಾವಶೇಷಗಳಲ್ಲಿನ ಕ್ಯಾಲ್‌ಸೈಟ್‌ 
| ಖನಿಜದ 30/12C ಪ್ರಮಾಣವನ್ನು ಪತ್ತೆಮಾಡಿ, ಆ ಮೂಲಕ ಅವುಗಳ ನಿರ್ದಿಷ್ಟ 
: ವಯಸ್ಸನ್ನು ನಿರ್ಧರಿಸುವುದರಲ್ಲಿ ಯಶಸ್ಸುಗಳಿಸಿದ್ದಾರೆ, 

ಸಸ್ಯಗಳಲ್ಲಿ ದ್ಯೂತಿಸಂ್ಲೇಸಣೆ ನಡೆಯುವಾಗ ವಾತಾವರೆಣದಿಂದ ಇಂಗಾಲದ 
ಡೈ ಆಕ್ಸೈಡನ್ನು ತೆಗೆದುಕೊಂಡು ಸ್ಥಿರೀಕರಿಸುವ ಕ್ರಿಯೆ ಅತಿ ಮುಖ್ಯವಾದುದು. 
ಈ ಕ್ರಿಯೆಯಲ್ಲಿ ಇಂಗಾಲದ ಪರಮಾಣುವಿನ ಜಾಡನ್ನು ಖ್ಯಾತ ವಿಜ್ಞಾನಿ ಕ್ಯಾಲ್ವಿನ್‌ 
| 3 ಪತ್ತೆ ಮಾಡಿದುದು ಸಸ್ಯವಿಜ್ಞಾ ನದ ಸಂಶೋಧನೆಯಲ್ಲಿ ಒಂದು ಹಿರಿಯ ಸಾಧನೆ. 
| ಅವರಿಗೆ ಮುಂದೆ ನೋಬೆಲ್‌ ಪಾರಿತೋಷಕವೂ ದೊರೆಕಿತು, ಕ್ಲೊರೆಲ್ಲಾ ಎಂಬ 
| | ಆಲ್ಲದಲ್ಲಿ ಸ್ಲಿರೀಕರಣ ಪಥವನ್ನು ಕಂಡುಹಿಡಿಯಲು ರೀಡಿಯೊವಿಕಿರಣಶಾಲಿ ಇಂಗಾಲದ 
' ಡೈಆಕ್ಸ್ಟೈಡನ್ನು, 14೧ಲ್ಯ, ಉಪಯೋಗಿಸಿ ಪ್ರಯೋಗ ನಡೆಸಿ ಕ್ಲಿಷ್ಟವಾದ ಪ್ರ 
ಕ್ರಿಯೆಯ ಮರ್ಮವನ್ನು ಭೇದಿಸಿದ ಕೀರ್ತಿ ಇವರದು. ಇವರಿಗಿಂತ ಮುಂಚೆ 
1939ರಲ್ಲಿ ಎಸ್‌. ರುಬೆನ್‌ ಎಂಬುವರು ಅತಿ: ಕಡಮೆ ಅರ್ಧಾಯುಸ್ಸು ಪಡೆದಿರುವ 
1, ಕ ಸಮಸ್ಥಾ ತೃನಿಯನ್ನು ಪಥನಿರ್ದೇಶಕವಾಗಿ ಪ್ರಯೋಗತಂತ್ರಮಾಡಿ ವಿಫಲ 


“~~ 
ಚ 


; ಪರಮಾಣು ತೂಕದ ಮಾನ 
ತು ರಾಸಾಯನಿಕ ಪರಮಾಣು ತೂಕಗಳಲ್ಲಿ ಬಹಳ ವರ್ಷಗಳ ಕಾಲ 
ಬರುತ್ತಿತ್ತು. 19616 ವರೆಗೂ ಅನ್ಹು ಜನಕವನ್ನು ಆರರ್ಶವಾಗಟ್ಟು 


ಈ ಗ 3 

ಕ್ಟ 
ಎ 
ತ 


ಜೀ | 
ತಿಲ ವಿಜ್ಞಾನ ಕರ್ಣಾಟಕ 


ಕೊಂಡಿದ್ದಾಗ ಭೌತಸರಮಾಣ ತೂಕವು ರಾಸಾಯನಿಕ ಪರಮಾಣು ತೂಕಕ್ಕಿಂತ 
1. 00028ನಷ್ಟು ಹೆಚ್ಚಾಗಿರುತ್ತಿತ್ತು. ಈ ಎರಡೂ ತೂಕಗಳಲ್ಲಿನ ವ್ಯತ್ಯಾಸವನ್ನು ತ 
ಎ (ಟು 120 ಸಮಸ್ಯಾ ನಿಯ ಪರಮಾಣು ತೂಕವಾದ 12, 0000 ಆದರ್ಶ ' 
, ವನ್ನು ಎರಡೂ ಸ್ಪೇಲುಗಳಿಗೆ ಸಮನ್ವಯಿಸುವಂತೆ 1962ರಿಂದ ಈಚೆಗೆ ಏರ್ಪಡಿಸ 
ಲಾಗಿದೆ. | ಒಟ್ಟ ಸ್ಕೇಲಿನಿಂದ ರಾಸಾಯನಿಕ ಪರಮಾಣು ತೂಕಗಳಲ್ಲಿ 
ಆಗಬಹುದಾಗಿದ್ದ ಬದಲಾವಣೆಯ ನಿವಾರಣೆ ಆಗಿದೆ. 

ಇಂಗಾಲದ ಸಮಸ್ಕಾ ನಿಗಳ ಉಪಯೋಗ ಹಲವಾರು. ಇಂಗಾಲ-14ನ್ನು 
ಕಲ್ಲೆಣ್ಣೆ ನಕ್ಷೆ ರಚಿಸುವಲ್ಲಿ ಉಪಯೋಗವಿದೆ, ಇಂಗಾಲ-13ನ್ನು ಪಥನಿರ್ದೇಶಕವಾಗಿ 
ತೂಕಪಟಲ ಗ್ರಾಹಿಗಳಲ್ಲಿ ಉಪಯೋಗಿಸುತ್ತಾ ಕೆ. ಕಾರ್ಲ್‌ಫಾನ್‌ ವೀಗ್ಸೇಕರ್‌ 
ಮತ್ತು ಬೆತಿಯವರು ಇಂಗಾಲ ಚಕ್ರದ ಕಾರಣವನ್ನು 1938ರಲ್ಲಿ ಕಂಡುಹಿಡಿದರು. 
ನಭೋಮಂಡಲದ ತಾರೆಗಳಲ್ಲಿ ಭಯಂಕರ ಶಾಖ (T>5x10% K) ಉತ್ಪತ್ತಿ 
ಯಾಗುತ್ತಿರುವುದಕ್ಕೆ 120೮ ಮತ್ತು 13೦ ಸಮಸ್ಕಾನಿಗಳು ವೇಗವರ್ಧಕ ವಸ್ತು 
ಗಳಾಗಿರುವುದೇ ಇಂಗಾಲದ ಚಕ್ರಕ್ಕೆ ಕಾರಣವೆಂದು ಸಂಶೋಧನೆಗಳಿಂದ ದೃಢಪಡಿ 
ಸಿದರು, 


ಯುರೇನಿಯವಾ್‌ನಿಂದಾಚೆಯ ಧಾತುಗಳ 
ಸಂಶ್ಲೇಷಣೆಯಲ್ಲಿ ೦ ಪಾತ್ರ 

ಸಾಪೇಕ್ಷವಾಗಿ ಇತ್ತೀಚಿನವರೆಗೆ ಆವರ್ತಕ ಕೋಷ್ಟಕದಲ್ಲಿ 92 ಧಾತುಗಳು 
ಮಾತ್ರ ಇವೆಯೆಂದು ಭಾವಿಸಲಾಗಿತ್ತು. ಆದರೆ, ವಿಕಿರಣನ ವಿಧಾನಗಳನ್ನು ವಿವರ ' 
ವಾಗಿ ಅಭ್ಯಸಿಸಿದಂತೆ 92ಕ್ಕಿಂತ ಹೆಚ್ಚಿನ ಪರಮಾಣು ಸಂಖ್ಯೆಯ ಪರಮಾಣುಗಳನ್ನು 1 
ಉತ್ಪಾದಿಸಬಹುದೆಂದು ಕಾಣಲಾಯಿತು. ಯುರೇನಿಯಮ್ಮಿನ ಪರಮಾಣು ಸಂಖ್ಯೆ ಸ 
92. ನೈಸರ್ಗಿಕವಾಗಿ ದೊರೆಯಬಹುದಾದ ಧಾತುಗಳು ಈ ಸಂಖ್ಯೆಗೆ ಮಾತ್ರ 4 
ಸೀಮಿತ ಎಂದು ಭಾವಿಸಲಾಗಿತ್ತು. ಆದರೆ ಯುರೇನಿಯವಸ್‌ನಿಂದಾಚೆಯು 13 ; 
ಧಾತುಗಳನ್ನು ಈಗಾಗಲೇ ಮಾನವ ನಿರ್ಮಿಸಿದ್ದಾ ನೆಂದರೆ ಆಶ್ಚರ್ಯವಾಗದಿರದು, p: 
ಇಂಥ ಯುರೇನಿಯವಂ್‌ ಪಶ್ಚಾರ್ತ ಧಾತುಗಳನ್ನು ಈಗ ಪರಮಾಣು ಸಂಖ್ಯೆ 105ರ 
ವರೆಗೆ ವಿಸ್ತರಿಸಲಾಗಿದೆ ಮತ್ತು ಬಹುಶಃ ಇನ್ನೂ ಮುಂದಕ್ಕೆ ವಿಸ್ತರಿಸಲೂ ಬಹುದು. 
1982ರ ಸೆಪ್ಟಂಬರ್‌ ಕೊನೆಯಲ್ಲಿ ಪಶ್ಚಿಮ ಜರ್ಮನಿಯ ವಿಜ್ಞಾನಿಗಳು 109ನೆ ' 
ಧಾತುವನ್ನು ಕೃತಕವಾಗಿ ಸಂಶ್ಲೇಷಿಸಿದ ಬಗ್ಗೆ ಆಗಲೆ ವರದಿ ಆಗಿದ್ದೆ. ಹೀಗೆ ' 
ಪ್ರಕೃತಿಯಲ್ಲಿ ದೊರಕದ ಭಾರವಾದ ಧಾ ಇತುಗಳನ್ನು ಸ ಸೃಷ್ಟಿಸಿ ಮಾನವ ತನ್ನ ಅಪಾರ 
ಜ್ಞಾ ನವನ್ನು ವ್ಯಕ್ತಪಡಿಸಿದ್ದಾನೆ. ಈ ದಿಶೆಯಲ್ಲಿ ಇಂಗಾಲದ ಸಮಸ್ಸಾನಿಗಳ : 
ಪಾತ್ರವೂ Sor VA 

ಯುರೇನಿಯಮ್‌ ಆಚೆಯ ಧಾತುಗಳನ್ನು ನ್ಯೂಕ್ಲಿಯ ಅಭಿಕ್ರಿಯೆಗಳಿಂದ : 


$ pi pe _ ಕ 1 ಹ p ವ ಜ ಚತ 
NONE ENS ಹಚಚ ೫೫1.1 ೫ 


ಇಂಗಾಲ 
ದ ಸಮಸ್ಥಾನಿಗಳು ರೀ 


ಕೃ ತಕವಾಗಿ ನಿರ್ಮಿಸುವುದು ಸಾಧ್ಯ. ನ್ಯೂಕ್ಲಿ ಯ ಅಭಿಕ್ರಿ ಯೆಗಳನ್ನು ಪೊ ಟಾನ್‌, 
ನ್ಯೂಟ್ರಾ ನ್‌, ಡ್ಯೂಟ್ರಾನ್‌, ಅಲ್ಪ ಕಣಗಳಿಂದ ಪರಮಾಣು ಕೇಂದ; ವನ್ನು ಭೇದಿಸು 
ವಂತೆ ತಾಡಿಸಿ ಪರಮಾಣು ಪೇರಿಕೆಯಲ್ಲಿ ನಡೆಸುತ್ತಾ ಕೆ, ನೆಪ್ಪೂನಿಯಮ್‌ (2-93) 
ಪ್ರಪ್ರಥಮವಾಗಿ ತಯಾರಿಸಲ್ಪಟ್ಟ ಯುರೇನಿಯ ಆಚೆಯ ಸ್ಯ 1954ರಲ್ಲಿ 
ಸೀಬೋರ್ಗ್‌ರವರು ಅತ್ಯಂತ ಹೆಚ್ಚು ಶಕ್ತಿಗೇರಿಸಿದ 120 ಸಮಸಾ ಸ್ಥಾನಿಯನ್ನು 
ಯುರೇನಿಯಮ ಮೇಲೆ ಬಂಬಾಯಿಸಿ ಯುರೇನಿಯವನಿಂದಾಚೆಯ ಜಾತುಗಳಾಗ 
ಕ್ಯಾಲಿಫೊರ್ನಿಯವರ್‌-246 (24608) ಮತ್ತು ಕ್ಯಾಲಿಫೊರ್ನಿಯಮ್‌-244 
(Cf) ಸಮಸ್ಥಾನಿಗಳನ್ನು ನಿರ್ಮಿಸಿದರು. 


HUB +C2 CFU 6 


120 ಸಮಸಾ ಸ್ಥಾನಿಯನ್ನು ಫ್ಲೈ ಬೋನಿಯವಂ”-240ರೊಡನೆ ಬಂಬಾಯಿಸುವುದರಿಂದ 
100ನೆ ಧಾತು ಫರ್ಮಿಯವಂ್‌-248ನ್ನು ಉತ್ಪತಿ ಮಾಡಲಾಗಿದೆ. 

1957ರಲ್ಲಿ 102ನೆ ಧಾತುವಾದ ನೊಬೆಲಿಯವ್‌ನ್ನು ಕಂಡುಹಿಡಿಯ 
ಲಾಯಿತು, ಐಯುಪಿಎಸಿ ನಾಮಕರಣ ವಿಧಾನದ ಪ್ರಕಾರ 1053೬ ಧಾತುವನ್ನು 
ಅನ" -ನಿಲ್‌-ಬೈಯವಮಂ್‌ (Un-—nil-bium, Unb) ಎಂದು ಕರೆಯಲಾಗಿದೆ. 
ಇದನ್ನು ವೇಗೋತ್ಸರ್ಷಿತ 320 ಸಮಸ್ಥಾ ನಿಯನ್ನು ಕ್ಯೂರಿಯಮ್‌-244 ಮೇಲೆ 
ಬಂಬಾಯಿಸಿ ಸೃಷ್ಟಿಸಲಾಯಿತು, 320 ಸಮಸ್ಥಾನಿಯ ವೇಗೋತ್ಸರ್ಷವನ್ನು ಅಪೇ 
ಕ್ರಿತ ಮಟ್ಟಕ್ಕೆರಿಸಲು ಕ್ಯಾಲಿಫೊರ್ನಿಯಾ ವಿಶ್ವವಿದ್ಯಾನಿಲಯದಲ್ಲಿರುವ ಹೆವಿ ಐಯಾನ್‌ 
_. ಲಿನೀಯರ್‌ ಅಕ್ಸಿಲರೇಟಂ" (1111.40, Heavy Jon Linear Accelerator)ನ್ನು 
ತೆ ಬಳಸಲಾಯಿತು. ಇದೇ ರೀತಿ 1958ರಲ್ಲಿ ಸೀಬೋರ್ಗ್‌ರವರು ವೇಗೋತ್ಸರ್ಷಿತ 
12೦ ಮತ್ತು 3C ಸಮಸ್ಥಾನಿಗಳನ್ನು ಕ್ಯೂರಿಯವರ್‌ ಧಾತುವಿನ ಮೇಲೆ ಹಾಯಿಸಿ, 
ವಿಕಿರಣಗೊಳಿಸಿ, ನೊಬೆಲಿಯವರ್‌ ಧಾತುವಿನ ಸಮಸ್ಥಾನಿಗಳನ್ನು ಪಡೆಯುವುದರಲ್ಲಿ 
ಯಶಸ್ಸು ಗಳಿಸಿದರು. ಹೀಗೆ ಇಂಗಾಲದ ಸಮಸ್ಕಾನಿಗಳಾದ 1೦ ಮತ್ತು 13 
| - ಮಾನವ ನಿರ್ಮಿತ ಭಾರಧಾತುಗಳಾದ ಯುರೇನಿಯಂ ಆಚೆಯ ಧಾಥುಗಳ ಸೃಷ್ಟಿಯಲ್ಲಿ 
ಮಹತ್‌ ಪಾತ್ರವಹಿಸಿವೆ. 

1951 ರಲ್ತಿ ಅ್ಯರಿಡರ್ಸನ್‌ ಮತ್ತು ಲಿಬ್ಬಿ ಯವರು ಜೀನಿಗಳು ಪ್ರತಿ ಒಂದು 
ಗ್ರಾಂ ಇಂಗಾಲದಿಂದ ಪ್ರತಿ ಒಂದು ಮುದ 15.6 ಎಲೆಕ್ಟ್ರಾನುಗಳನ್ನು ಹೊರ 
3 PER ಎಂದೂ, ಆದರೆ ಸಳೆಯುಳಿಕೆ ಇಂಗಾಲದಿಂದ ಈ ಕ್ರಿಯೆ ತೋರದಿರು 
| ಪುಡನ್ನೂ ಕಂಡುಹಿಡಿದರು. ಇದರಿಂದ ಇಂಗಾಲದ ಒಂದು "ವಸ್ತು ಸಂಶ್ಲೇಷಣೆ 
_ ಮಾಡಿದ್ದೊ ಅಥವಾ ಪ್ರಕೃತಿಯಲ್ಲಿ ಜೊರೆತಿದ್ದೊ ಎಂದು ಪತ್ತೆ 3 ಮಾಡುವುದು ಸುಲಭ. 


ತುಸ ಸಖ್ಯ 


೪೦ ವಿಜ್ಞಾನ ಕರ್ಣಾಟಕ 


1952ರಲ್ಲಿ ಫಾಲ್ವಿಂಗ್ಸ್‌ ಒಂದು ವಸ್ತುವಿನ '(ಉದಾ; ಆಸಿಟಕ್‌ ಆಮ್ಲ), 34 


ಹೊರಸೂಸುವ ಎಲೆ ತ ಪ್ರಮಾಣದಿಂದ ಅದು .ಸಂಶ್ಲೇಷಿಸಿದ್ದೊ ಸ | 
ನೈಸರ್ಗಿಕವಾಗಿ ಪಡೆದಿದ್ದೊ ಎಂದು "39ಸುವುದರೆ ಜೊತೆಗೆ ಅವುಗಳು ಬದು ಮಿಶ್ರಣ 


ದಲ್ಲಿದ್ದರೆ ಅವುಗಳ ಪ್ರ ಪ್ರಮಾಣವನ್ನೂ ಕಂಡುಹಿಡಿಯಬಹು ದೆಂದು ತೋರಿಸಿಕೊಟ್ಟ ರು, 
ಇಂಗಾಲ ಸಮಸ್ಥಾನಿಗಳ ಉಪಯೋಗ ದಿನದಿಂದ ದಿನಕ್ಕೆ ಹೆಚ್ಚು ತ ಲಿದೆ. 

ಅನರಲ್ಲೂ 14೦ ಸಮಸ್ಥಾನಿಯ ಪಾತ್ರ ಜೀವವಿಜ್ಞಾನ ಸಂಶೋಧನೆಗಳಲ್ಲಿ 'ಮಹತ್ತ ರ 

ದ್ಹಾಗಿದೆ. ಈಗ 14೦ ಸಮಸ್ಥಾನಿಯನ್ನು ಲಗತ್ತಿಸಿದ ರಾಸಾಯನಿಕ ಮತ್ತು ಜೀವ 


ರಾಸಾಯನಿಕ ಸಂಯುಕ್ತಗಳು ಸುಲಭವಾಗಿ ದೊರೆಯುತ್ತಿವೆ, ಬೆಲೆಯೂ ಕಡಮೆ ' 


ಆಗಿದೆ. ಅದುದರಿಂದ ಇವುಗಳನ್ನು ಆಳವಡಿಸಿಕೊಂಡು ವಿಜ್ಞಾನದ ವಿವಿಧ ಕ್ಷೇತ್ರಗಳಲ್ಲಿ 
ಆಳವಾದ ಸಂಶೋಧನೆಗಳನ್ನು ನಡೆಸಲು ಪಥನಿರ್ಜೇಶಕ ಪ್ರಯೋಗತಂತ್ರ 
(tracer technique) ಮಹೋನ್ನತ ಪ್ರಯೋಗಸಾಧನವಾಗಿದೆ. ಜೈವಿಕ ಕ್ರಿಯೆಗಳ 
ಅಧ್ಯಯನಕ್ಕೆ ಇಂಗಾಲದ ಸಮಸ್ಕಾನಿಗಳು ಒಂದು ವರ ಪ್ರಸಾದ. 


[ಆಧಾರ ; "" Source Book,on Atomic Energy ”—S. ೧೮1೩560006] 


ಜ್ರ ಸ | K ಕ 
en Ta ಗ BBL ಭಹತು ಷ್ಟ ಗ ಅತನ 1 ಮ ಚಯ ಉಉ್ಫ 


ಡಾ. ಆರ್‌. ಸೋಮಶೇಖರ* 
ಭಾರತದಲ್ಲಿ ಕೀಟನಾಶಕ ಮಾಲಿನ್ಯ 


ಕೀಟಗಳ ಉಸಿರಾಟದ ಯಾವುದೇ ಹಂತದಲ್ಲಿ ಮಧ್ಯಪ್ರವೇಶಿಸುವ ಶಕ್ತಿ ಪಡೆದಿದ್ದು, 
 ಫೇಟವನ್ನು ತನ್ನ ತೀವ್ರ ಸ್ವರೂಪದ ಕಾರ್ಯಚಟುವಟಓಕೆಯಿಂದ ಕೊಲ್ಲುವ ಯಾವುದೇ 
ವಸ್ತುವನ್ನು ಕೀಟನಾಶಕವೆನ್ನ ಬಹುದು, ಬೆಳೆಗಳು, ಸಾಕುಪ್ರಾಣಿಗಳು ಹಾಗೂ 
' ಮನುಷ್ಯರನ್ನು ವಿವಿಧ ಬಗೆಯ ಕೀಟಗಳು ಹಾಗೂ ಕಾಯಿಲೆಗಳಿಂದ ರಕ್ಷಿಸಲು 
ಕೀಟನಾಶಕಗಳ ಬಳಕೆ ಅತ್ಯಗತ್ಯ. ಸಂಯುಕ್ತ ಸಂಸ್ಥಾನಗಳ ರಾಷ್ಟ್ರೀಯ ಕೃಷಿ 
ರಾಸಾಯನಿಕ ಸಂಘದ ಅಧ್ಯಕ್ಷರು ಅಭಿಪ್ರಾಯಪಟ್ಚಿರುವುದೇನೆಂದರೆ ಕೀಟನಾಶಕಗಳ 
ಉದ್ದೇಶಪೂರ್ವಕವಾದ ಬಳಕೆಯಿಂದ ಸಂಯುಕ್ತ ಸಂಸ್ಥಾನಗಳಿಗೆ ಗಣನೀಯ 
ಪರಿಮಾಣದಲ್ಲಿ ಆಹಾರ ಸರಬರಾಜಾಗುತ್ತಿದೆ. ಅ.ಸಂ.ದ ರೈತರು ಕೀಟನಾಶಕ 
ಗಳನ್ನು ಉಪಯೋಗಿಸುವುದನ್ನು ನಿಲ್ಲಿಸಿಬಿಟ್ಟಿರೆ ಫಸಲಿನಲ್ಲಿ ಶೇ, 30 ಭಾಗ ಇಳಿಮುಖ 
ವಾಗುತ್ತದೆ. ಹಾಗೂ ಆಹಾರಧಾನ್ಯಾದಿಗಳ ಬೆಲೆಯು ಶೇ. 75 ಭಾಗ ಹೆಚ್ಚುವುದು 
ಎಂದು ಯು ಎಸ್‌ ಇಪಿಎಯ ಅಧ್ಯಕ್ಷರ ವಿಶೇಷ ಸಹಾಯಕ ಶ್ರೀ ನ್ಯಾಥಿಯನ" 
ಚ್ಯಾಂಡ್ಲರ್‌ ವಾದಿಸಿರುವರು. ಸರಿಸುಮಾರು ಇಂಥದೇ ಪರಿಸ್ಥಿತಿ ಭಾರತದಲ್ಲಿಯೂ ಇದೆ 
ಕೀಟನಾಶಕಗಳ ಬಳಕೆಯಿಂದ ಮಾನವಜನಾಂಗವು ಲಾಭಪಡೆದಿದೆ. ಉದಾಹರಣೆಗೆ 
ಡಿ.ಡಿ. ಓ.ಯು ಮೊದಲ ಹತ್ತು ವರ್ಷಗಳಲ್ಲಿ ಟೈಫಾಯಿಡ್‌, ಮಲೇರಿಯಾ, ಆಮಶಂಕೆ 
ಮೊದಲಾದ ಕಾಯಿಲೆಗಳಿಂದ 5 ಮಿಲಿಯನ್‌ ಜೀವಗಳನ್ನು ಉಳಿಸಿತು ಮತ್ತು 
100 ಮಿಲಿಯನ್‌ ಪ್ರಕರಣಗಳ ಉದ್ಭವದಿಂದ ಸಂರಕ್ಷಿಸಿತು. ಆದರೆ ಇಂದು ಕೀಟ 
* ನಾಶಕಗಳ ವಿವೇಚನಾರಹಿತ ಬಳಕೆಯಿಂದಾಗಿ ತೀವ್ರಸ್ವರೂಪದಲ್ಲಿ ನೀರು ವಾಯು 
' ಹಾಗೂ ಮಣ್ಣಿನ (ಭೂ)ಮಾಲಿಕ್ಯವುಂಟಾಗಿದೆ ಮತ್ತು ಅಸಂಖ್ಯಾತ ಕೀಟನಾಶಕಗಳ 
ಬಳಕೆಯಿಂದಾಗಿ ಇಡೀ , ಜೀವವ್ಯವಸ್ಥೆಯ ಅಸ್ತಿತ್ವಕ್ಕೇ ತೀವ್ರಸ್ವರೂಪದ ಆತಂಕ 
ವುಂಬಾಗಿದೆ. 

ಭಾರತದಲ್ಲಿ ಕೀಟನಾಶಕ ಬಳಕೆಯು ಪ್ರಾರಂ ಭವಾದುದೇ ಸ್ವಾತಂತ್ರಾ ನಂತರ. 


ಡಾ, ಆರ್‌. ಸೋಮಶೇಖರ, ಅಧ್ಯಾಪಕ, ಸಸ್ಯಶಾಸ್ತ್ರ ವಿಭಾಗ, ಬೆಂಗಳೂರು 


ಕ ವಿಶ್ವವಿದ್ಯಾನಿಲಯ, ಬೆಂಗಳೂರು-560056 


ವಿಜ್ಞಾ ನ ಕರ್ಣಾಟಕ 


೪೨ 


ಸೇನ ಪ್ರಮಾಣದಲ್ಲಿ ಬಿ.ಎಚ್‌.ಸಿ.ಯ ಉತ್ಪಾದನೆ ಆರಂಭವಾದುದು 1952ರಲ್ಲಿ. | 
ಪ್ರಸ್ರಥಮ ಸಾರ್ವಜನಿಕ ಕ್ಷೇತ್ರದ ಡಡಿಟಿ ಕಾರಾನೆಯನ್ನುು ಸ 
ಪ್ರಾರಂಭಿಸಲಾಯಿತು. 1952ರಲ್ಲಿ ಕೀಟಿನಾಶಕಗಳೆ ಉಪಯೋಗ 3, 750 ಟನ್‌ಗಳ 
1962ರಲ್ಲಿ 25,000 ಟಿನ್‌ಗಳು. : 1980-81ರಲ್ಲಿ ಇದು 80,000 ಟನ್‌ 
ಗಳಿಗೇರಿತು. ಸದ್ಯದಲ್ಲಿ ಭಾರತದಲ್ಲಿ 86 ಘಟಕಗಳಲ್ಲಿ 44 ಬಗೆಯ ಕೀಟನಾಶಕಗಳ 
ತಯಾರಿಕೆಯಾಗುತ್ತಿಜೆ. ಇವುಗಳ ಪೈಕಿ ಶೇ. 42 ಭಾಗ ಘಟಕಗಳು ಮಹಾರಾಷ್ಟ್ರ ' 
ದಲ್ಲಿದೆ, ಕೃಷಿ ಕೀಟನಾಶಕಗಳ ಉತ್ಪಾದನೆಯು ಈ ಮುಂದಿರಂಕಿತ್ತು : 1973ರಲ್ಲಿ" 
45,958 ರಗಳು; 1974ರಲ್ಲಿ 45. 343 ಟನ್‌ಗಳು; 1975ರಲ್ಲಿ 49,447 ' 
ಟಿನ್‌ಗಳು; 1976ರಲ್ಲಿ 29742 ಟನ್‌ಗಳು; 1977ರಲ್ಲಿ 68,096 ಟನ್‌ಗಳು, ' 
1978ರಲ್ಲಿ 73,264 ಟನ್‌ಗಳು ಮತ್ತು 1979ರಲ್ಲಿ 80,206 ಟನ”ಗಳು. | 
ಇಂದು, ಕೇಟನಾಶಕಗಳ ವ್ಯಾ ಸಕ ಬಳಕೆಯಿಂದಾಗಿ ಪರಿಸರ ಮಾಲಿನ್ಯವು" 
ಸಾರ್ವಜನಿಕರಲ್ಲಿ ಸಾಧಾರಣವಾಗಿ 'ಅತಂಕವನ್ನು ಂಟುಮಾಡಿದೆಯಾದಕೆ ಪರಿಸರ" 
ವಿಜ್ಞಾ ಸ್ಹಿನಿಗಳಿಗೆ ವಿಶೇಷವಾಗಿ ಆತಂಕಕಾರಿಯಾಗಿ ಪರಿಣಮಿಸಿದೆ. ನೀರಿನ 
ಪರಿಸರದ ಒಂದಲ್ಲ ಒಂದು ವಸ್ತುನಿನಲ್ಲಿ ಕೀಟಿನಾಶಕಗಳ ಅವಶೇಷದ ಬಗೆ ವರದಿಗಳು | 
ಹೆಚ್ಚುತ್ತಲೇ ಇವೆ. ಹಾಗಾಗಿ ಈ ಪ್ರಮುಖ ಕೃಷಿ niu ಬಳಕೆಯ । 
ಮೇಲೆ ನಿಷೇಧ ತರಲು ಪ್ರ ಯತ್ನ ಗಳು ನಡೆಯುತ್ತಲಿವೆ. ಜೊತೆಗೆ, ಕೃಷಿ ಕೀಟಗಳು ' 
ಹಾಗೂ ಕಾಯಿಲೆಗಳ “ವಿರುದ. ಆಧುನಿಕ ಸಮರದಲ್ಲಿ ಕೀಟನಾಶಕಗಳ ಪಾತ್ರ" 
ಸುಪರಿಚಿತವಾಗಿದ್ದು ಅದರ ಬಗ್ಗೆ ಪ್ರಚಾರವೇ ಬೇಕಾಗಿಲ್ಲ. ಅದರಲ್ಲಿಯೂ ಕೀಟ 
ನಾಶಕಗಳ ಬಳಕೆ “ಹಾಗೂ ಸಸ್ಯಸಂರಕ್ಷಣಾ 'ಕೃಮಗಳ ಪ್ರಾರಂಭದ ಹಂತದಲ್ಲಿರುವ ' 4 
ಭಾರತದ ಬಗ್ಗೆ ಹೇಳುವಂತೆಯೇ ಇಲ್ಲ. 
ಕೀಟಿನಾಶಕಗಳ ಬಳಕೆಯ ಕ್ರನು: ಜಾ ವಿವಿಧ ಧಾಗಗಳಲಿಕ 
ರೈತರು ವಿವಿಧ ಪ್ರಮಾಣಗಳಲ್ಲಿ ಕೀಟನಾಶಕಗಳನ್ನು ಳಸುವರೆಂಬುದೂ ನಿಜ. 
ದಕ್ಷಿಣದಲ್ಲಿ ಕೀಟನಾಶಕಗಳ ಬಳಕೆಯೂ ಹಚ್ಚ ನ ತಲತವಾದ್ಲು: ಸುಮಾರು ' 
ಅರ್ಧದಷ್ಟು ರೈತರು ರಾಸಾಯನಿಕ ನಿಯಂತ್ರಣ ಕ್ರಮವನ್ನು ಅನುಸರಿಸಿದರೆ, ಅಜೀ ' 
ಉತ್ತ ರಲ್ಲ ಶೇ. 10 ರಿಂದ 30 -ಭಾಗ ರೈತರು ಮಾತ್ರ ಕೀಟನಾಶಕಗಳನ್ನು ' 
ಬಳಸುವರು. ಪೈಯವರ ಪ್ರಕಾರ (1971) ದಕ್ಷಿಣ ವಲಯದಲ್ಲಿ ಕೀಟನಾಶಕಗಳ 
ಬಳಕೆ ಹೆಕ್ಟೇರಿಗೆ ರೂ. 440-00 ಪೂರ್ವ ವಲಯದಲ್ಲಿ ಹೆಕ್ಟೇರಿಗೆ ರೂ, 1.65, ' 
ಉತ್ತರ ವಲಯದಲ್ಲಿ ಹೆಕ್ಟೇರಿಗೆ 1.36, ಮತ್ತು ಸಶಿಮ ವಲಯದ ಹೆಕ್ಟೇರಿಗೆ. [ 
ರೂ.1.14 ಆಗಿದೆ. ಭಾರತದಲ್ಲಿ ಪ್ರತಿ ಹೆಕ್ಟೇರಿಗೆ ಬಳಸಲಾದ ತಾಂತ್ರಿ ಕಮಟ್ಟದ . 
ಕೀಟಿನಾಶಕ 140 ಕಸಿ ಇದರ ಬೆಲೆ ರೂ. 2.15 RS ಜಿ ಅಜೀ ೫ 
ಜಪಾನಿನಲ್ಲಿ ಪ್ರತಿ ಹೆಕ್ಟೇರಿಗೆ 10.59 ಕ. ಗ್ರಾಂ.ಗಳಾಗಿದ್ದು, ಇದರ ಬೆಲೆ 200 
ರೂ.ಗಳು; ಯೂರೋಪಿನಲ್ಲಿ ಸ ಕ್ರತಿ ಹೆಗೆ 1.87 ಕಿಗ್ರಾ ಂಗಳಾಗಿದ್ದು, ಇದರ ಬೆಲೆ ' 


ಭಾರತದಲ್ಲಿ ಕೀಟನಾಶಕ ಮಾಲಿನ್ಯ ಷ್ಟಿ 


ರೂ. 45, ಅ.ಸಂ.ಸಂ (ಯಖ.ಎಸ್‌,ಎ.)ದಲ್ಲಿ ಪ್ರಕಿಹೆ.ಗೆ1.48 *ಕೆ.ಗ್ರಾಂ.ಗಳಾಗಿದ್ದು, 
ಇದರ ಬೆಲೆ ರೂ, 66 ಆಗಿರುತ್ತದೆ. ಜಪಾನಿನಲ್ಲಿ ಗೊಬ್ಬರದ ಪ್ರತಿಯೊಂದು ಕಿಲೋ 
ಗ್ರಾಂಗೆ 36ಗ್ರಾಂ. ಕೀಟನಾಶಕ ಬಳಸಲಾಗುತ್ತಿದೆ; ಅ.ಸಂ,ಸಂ,ಗಳಲ್ಲಿ 96 ಗ್ರಾಂಗಳು 
ಮತ್ತು ಯೂರೋಪಿನಲ್ಲಿ 20 ಗ್ರಾಂಗಳಷ್ಟನ್ನು ಬಳಸಲಾಗುತ್ತಿದೆ. ಲಭ್ಯವಿರುವ 
_ ದತ್ತಾಂಶದಿಂದ 1978-79ರಲ್ಲಿ ಭಾರತದಲ್ಲಿ ಪ್ರತಿಹೆಕ್ಟೇರಿಗೆ 370 ಗ್ರಾಂ ಕೀಟ 
ನಾಶಕವನ್ನು ಬಳಸಲಾಯಿತು ಎಂಬ ಅಂಶವನ್ನು ಸೂಚಿಸುತ್ತದೆ, ಭಾರತದಲ್ಲಿ 
ಸಾಮಾನ್ಯವಾಗಿ ಬಳಕೆಯಲ್ಲಿರುವ ಕೀಟಿನಾಶಕಗಳೆಂದರೆ ಬಿಎಚ್‌ಸಿ (60.07), 
ಡಿಡಿಟಿ (23.55) ಎಂಡ್ರಿನ್‌ (19.13), ಪ್ಯಾರಥಿಯಾನ್‌ (15.08), ಮ್ಯಾಲತಿ 
. ಯಾನ್‌ (4.11). 

ಆದ್ದರಿಂದ ನಾವು ತೀರ್ಮಾನಿಸಬಹುದಾದ ಅಂಶವೆಂದರೆ ಮುಂದುವರಿದ ಜೀಶ 
ಗಳೊಡನೆ ಹೋಲಿಸಿದಲ್ಲಿ ನಮ್ಮ ದೇಶದಂತ ದೇಶದಲ್ಲಿ ಕೀಟಿನಾಶಕದ ಬಳಕೆ ತುಂಬ 
ಕಡಿಮೆಯಿದೆ ಮತ್ತು ಕೀಟನಾಶಕ ವ್ಯಾಪ್ತಿಗೆ ಹೆಚ್ಚು ಸಿಲುಕಿಲ್ಲ ಎಂಬುದಾಗಿದೆ. 


| ಪರಿಸರಕ್ಕೆ ಹಾನಿ: ಕೀಟನಾಶಕವು ಒಮ್ಮೆ ಪರಿಸರಕ್ಕೆ ಬಿಡುಗಡೆಗೊಂಡಿ 

ತೆಂದರೆ ಅದು ಭೌತಿಕರಾಸಾಯನಿಕ ಹಾಗೂ ಜೈವಿಕ ಪ್ರಕ್ರಿಯೆಗಳಿಗೆ ಒಳಗಾಗುತ್ತದೆ, 

ಈ ಪ್ರಕ್ರಿಯೆಗಳ ಕೀಟನಾಶಕದ ಸಾಮರ್ಥ ಮೊದಲಾದವುಗಳನ್ನು ನಿರ್ಧರಿಸುತ್ತದೆ. 

ಕೇಟಿನಾಶಕ ಶೇಷಗಳಿಂದ ಪರಿಸರಕ್ಕೆ ಹಾನಿಯು ಎರಡು ಬಗೆಯ ಅಂತರ್‌ಕ್ರಿಯೆಗಳ 

ಮೂಲಕ ಉಂಟಾಗುತ್ತದೆ. 

(ಎ) ಜೈನಿಕ ಘಟಕದೊಡನೆ: ಅದು ಪ್ರಕೃತಿಯಲ್ಲಿ ಅಸಮತೋಲನ 
ವುಂಟುಮಾಡಲು ಹಾಗೂ ಆರೋಗ್ಯಕ್ಕೆ ಹಾನಿಯುಂಟುಮಾಡಲು 
ಕಾರಣವಾಗುತ್ತದೆ. ವಿಶಾಲವ್ಯಾಪ್ತಿಯ ಕೀಟನಾಶಕಗಳು ಪರೋಪ 
ಜೀವಿಗಳು ಮಾಂಸಾಹಾರಿ (ಪ್ರಿ ಡೇಟಿರು)ಗಳನ್ನು ನಾಶಪಡಿಸುತ್ತವೆ; 
ಇದರಿಂದ ಕೀಟಸಾಂಕ್ರಾಮಿಕರೋಗಗಳು ಪುನರಾವರ್ತನೆಗೊಳ್ಳುತ್ತವೆ 
ಹಾಗೂ ಜೇನುಗಳು ಮತ್ತು ಇತರ ಪರಾಗಕ್ರಿಯಾಕಾರಕಗಳ ಹಾನಿಗೆ 
ಕಾರಣವಾಗುತ್ತವೆ ; 

(ಬಿ) ಅಜೈನಿಕ ಘುಟಕದೊಡನೆ: ಕೆಲವೊಮ್ಮೆ ಕೀಟನಾಶಕಗಳ ಬಳಕೆ 
ಯಿಂದ ವಾತಾವರಣದ ಭೌತಿಕರಾಸಾಯನಿಕ ಸ್ಥಿತಿಯ ಮೇಲೆ ಸರಿಣಾಮ 
ವುಂಟಾಗುತ್ತದೆ. ಉದಾಹರಣೆಗೆ ಕೀಟನಾಶಕಗಳ ಉಪಯೋಗದಿಂದ 
ಇಳಿಮುಖವಾಗುತ್ತದೆ; ಇದರಿಂದ ಸೂಕ್ಲಾಣುಜೀವಿಗಳ pHನ ಮೇಲೆ 
ಪರಿಣಾಮ ಉಂಟಾಗುತ್ತದೆ. 


ಭಾರತದಲ್ಲಿ ಕೀಟಿನಾಶಕೆ ಮಾಲಿನ್ಯದ ಸ್ಥಿತಿ 
ಭಾರತದಲ್ಲಿ ಕೀಟನಾಶಕಗಳ ಬಳಕೆಯಲ್ಲಿನ ತೀವ್ರಗತಿಯ ಹೆಚ್ಚಳದಿಂದ 


ಸಾ ವಿಜ್ಞಾ ನ ಕರ್ಣಾಟಕ H 


ತೀವ್ರ ತರವಾದ ವಾಯು, ಜಲ ಹಾಗೂ ಭೂಮಾಲಿನ್ಯವುಂಟಾಗಿಡೆ, ಸೊಳ್ಳೆ ಗಳ 
ನಾಶಕ್ಕೆಂದು ನೀರಿನ ಪರಿಸರ ವ್ಯವಸ್ಥೆ ಯ ಮೇಲೆ ಅಥವಾ ಗಿಡಗಳ ಮೇಲೆ ಕೀಟ ' 
ನಾಶಕವನ್ನು ಸಿಂಪಡಿಸಿದಲ್ಲಿ ಅದು ಅಂತಿಮವಾಗಿ ಮಣ್ಣನ್ನು ಸೇರುತ್ತದೆ ಮತ್ತು, ' 
ಅಲ್ಲಿಂದ ಅದು ಸಮಾಸದ ಜಲಜೀವಿಗಳನ್ನು ಸೇರುತ್ತದೆ. ಅಲ್ಲಿ ಅದರ ಸಾರ : 
ಅಧಿಕ ಗೊಳ್ಳುತ್ತಾ ಹೋಗುತ್ತದೆ. ನೀರಾವರಿಗೊಳಗಾದ ಭೂಮಿಯಿಂದ ' 
ನೀರಾವರಿ ಕಾಲುವೆಗೆ ಸೇರಿ, ಅಲ್ಲಿಂದ ನದಿಗೆ, ಅಂತಿಮವಾಗಿ ಸಾಗರಕ್ಕೆ ಸೇರುತ್ತದೆ. ' 
ಕೀಟನಾಶಕದ ಅವಶೇಷವು ಜಲಜೀವಿಯನ್ನು ಸೇರಿದಾಗ, ಜೀವಿಗಳಲ್ಲಿ ಕಟನಾಶಕದ . 
ಸಂಗ್ರಹಣೆಯು ನಿಯತವಾದ ಘಟನೆಯಾಗಿಬಿಡುತ್ತದೆ. ಎಂದರೆ ಕೀಟನಾಶಕಗಳು y: 
ಜೀವಿವರ್ಗದ ಜೀವಕೋಶಗಳು, ಅಂಗಾಂಶಗಳು ಮತ್ತು ಅಂಗಗಳಲ್ಲಿ ಸಂಗ್ರಹಗೊಳ್ಳು ' 
ತ್ತದೆ, ಇದನ್ನು "ಜೀವಿವೃದ್ಧೀಕರಣ' ಎನ್ನಲಾಗುತ್ತದೆ, ವಿವಿಧ ಆಹಾರಶ್ರೇಣಿಗಳ ' 
ಮೂಲಕವಾಗಿ ಕೀಟನಾಶಕ ಅವಶೇಷವು ಮನುಷ್ಯನನ್ನು ಪ್ರವೇಶಿಸುತ್ತದೆ. ಅವನಲ್ಲಿ" 
ಸಂಗ್ರಹಗೊಳ್ಳುತ್ತದೆ; ಈ ಬಗೆಯಬಾದ ಸಂಗ್ರಹಣವು ಹಲವಾರು ಆರೋಗ್ಯ ' 
ಅಪಾಯಸಂಭವಗಳಿಗೆ ಕಾರಣವಾಗುತ್ತದೆ; ಅಂತಿಮವಾಗ್ಕಿ ಸಂಗ್ರಹದ ಸಾರ ' 
ಪರಿಮಾಣವು ನಿರ್ದಿಷ್ಟ ಮಿತಿಗಳನ್ನು ಮಾರಿದಾಗ ಸಾವಿಗೂ ಕಾರಣವಾಗುತ್ತದೆ. 


ಈ ಮುಂದಿನ ಭಾಗದಲ್ಲಿ ನೀರು, ಆಹಾರ, ಮುಣ್ಣು--ಇವುಗಳಲ್ಲಿ ಮತ್ತು 
ಪಕ್ಷಿಗಳು, ಸಸ್ತನಿಗಳು, ವಿಸಾನುಗಳು ಹಾಗೂ ಮನುಷ್ಯರಲ್ಲಿ ಕೀಟನಾಶಕದ ಸಾರದ ' 
ಬಗ್ಗೆ ಸಂಕ್ಷಿಪ್ತವಾಗಿ ಗಮನಿಸೋಣ : ಶೆ 

(ಎ) ಆಹಾರ ಮಾಲಿನ್ಯ : ವಿವಿಧ ಬಗೆಯ ಅಹಾರ ಪದಾರ್ಥಗಳ ಮಾರು . 
ಕಟ್ಟೆ ಮಾದರಿಗಳಲ್ಲಿನ ಕೀಟನಾಶಕ ಅವಶೇಷವನ್ನು ಕಂಡುಹಿಡಿಯಲು ಭಾರತದಲ್ಲಿ . 
ಮಾಡಲಾದ ಸರ್ವೇಕ್ಷಣೆಗಳಿಂದಾಗಿ ಡಿಡಿಟಿ ಕಲುಷಿತತೆಯು ಶ್ರೇ 91.7 ಭಾಗ 
ವಿದ್ದುದು ಕಂಡುಬಂದಿದೆ. ರೈತರು. ಕೀಟನಾಶಕಗಳನ್ನು ಬಳಸುತ್ತಿರುವುದು ಅತಿ 
ಯಾಗಿದೆ, ಅನಿಯಂತ್ರಿತವಾಗಿದೆ ಹಾಗೂ ಉಪಯೋಗಿಸುವವರ ಆರೋಗ್ಯದ ಬಗೆ | 
ಯಾವುಜೇ ಗಮನ ಹರಿಸಿದಂತಿಲ್ಲ ಎಂಬುದು ಇತ್ತೀಚಿನ ವರದಿಗಳಿಂದ ಖಚಿತವಾಗಿದೆ. 
ಹೂವುಕೋಸಿಗೆ ಕೊನೆಯಸಲ ಸಿಂಪರಣೆಮಾಡಿದ ನಂತರ ಕನಿಷ್ಠ ಹತ್ತುದಿನ ಕಳೆದ 
ಹೊರತು ಅದನ್ನು ಕಿತ್ತು ಮಾರುಕಟ್ಟಿಗೆ ಬಿಡುಗಡೆಮಾಡಲು ಕೇಮಕರವಲ್ಲ ಎಂಬ ' 
ಅಂಶವನ್ನು ಕಷ್ಟ ಕೃಷಿ ವಿಶ್ವ ವಿದಾ ನಿಲಯದ ಅಧ್ಯ ಯನಗಳು ಸಮರ್ಥಿಸಿ. | 
ದೇಶದ ವಿವಿಧ ಜಾನ ಸಂಗ್ರ ಪಸು. ಗೋಧಿ, ನು ಜೋಳ ಮತ್ತು 


ಸಜ್ಜೆಯ ಮಾದರಿಗಳಲ್ಲಿ ಯಾ ವಿವಿಧ ಮಟ್ಟಗಳಲ್ಲಿ ಡಿಡಿಟ ಇದ್ದದ್ದು 
ಕಂಡುಬಂಡಿದೆ. 


ಭಾರತದಲ್ಲಿ ಕೀಟನಾಶಕ ಮಾಲಿನ್ಯ ೪೫ 


ಭಾರತದಲ್ಲಿ ಆಹಾರಪದಾರ್ಥಗಳಲ್ಲಿ ಡಿಡಿಟಿ ಮುಟ್ಟ (1981) 


ಆಹಾರ ಪದಾರ್ಥ ಡಿಡಿಟಿ ಮಟ್ಟ, ಪಿಪಿಎಂ 
ಬೆಣ್ಣೆ 1-1—8.0 
ಹಾಲು | ಸೂಕ್ಷಾ ಒಂಶ0.2 
ಮೊಟ್ಟೆ (ಚಿಪ್ಪು ತೆಗೆದವು) 0.0--0.24 
ಎಮ್ಮೆ, ಮೇಕೆ, ಹಸು- -ಕೊಬ್ಬು 0.538 
ಗೋಧಿ 4.0—6.0 
ಅಕ್ಕು 9—16 
ಬೇಳೆಗಳು 5—35 
ಕಡ್ಲೆಕಾಯಿ ಬೀಜ 3.2.4. - 
ಕಡ್ಲೆಕಾಯಿ ಎಣ್ಣೆ ನಗ] 
ಸಾಸಿವೆ 1.1—2.4 
ಕೊಬ್ಬರಿಎಣ್ಣೆ 9.3— 10.6 


ಒಂದು ಅಂದಾಜಿನ ಪ್ರಕಾರ ಭಾರತೀಯನ ಆಹಾರದಲ್ಲಿ ಸರಾಸರಿ ಸುಮಾರು 0.27 
ಮಿಗ್ರಾಂ ಡಿಡಿಟಿಯಿರುವುದಾಗಿ ಕಂಡುಬಂದಿದೆ. ಇತ್ತಿ €ಚಿನ ವರದಿಯೊಂದರ ಪ್ರಕಾರ 
ಪ್ರತಿಯೊಬ್ಬ ಭಾರತೀಯ ಸಸ್ಯಾಹಾರಿ ಬೋಜನದಲ್ಲಿ 19 ಮಿ.ಗ್ರಾಂ.ಬಿಎಚ್‌”ಸಿಯನ್ನು, 
ಮಾಂಸಾಹಾರಿ ಭೋಜನದಲ್ಲಿ 23 ಮಿ.ಗ್ರಾಂ ಬಿಎಚ್‌ ಸಿಯನ್ನು ಸೇವಿಸುತ್ತಿರುನನು; 
ಎಂದರೆ ಎರಡು ಊಟಗಳು ಮತ್ತು 50 ಕೆ.ಜಿ. ಜೀಹತೂಕವಿರುವುದನ್ನು ಆಧಾರ 
ವಾಗಿಟ್ಟುಕೊಂಡಲ್ಲಿ ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಭೋಜನಕ್ಕೆ ಕ್ರಮವಾಗಿ 
0.75 ಮತು, 0.95 ಮಿ.ಗ್ರಾಂ 1 ಕೆ.ಜಿ. ] ದೇಹತೂಕ 1ದಿನ ಆಗುತ್ತದೆ, ಇದೇ 
ಡಿಡಿಟಗೆ ಸಂಬಂಧಿಸಿದಂತೆ 4.28 ಮತ್ತು 5.65 ಮಿ.ಗ್ರಾಂಗಳಾಗುತ್ತ ವೆ, ಡಿಡಿಟಿ 
ನಂಜು ಅದರ ತಕ್ಷಣದ ಪರಿಣಾಮದಿಂದಾಗಿಯೂ ನಿತ್ತ ಕೋಶ ಹಾಗೂ ಇತರ ಅಂಗ 
ಗ ಗಳಲ್ಲಿಸಂಗ್ರ ಹೆಗೊಳ್ಳುವ ಅದರ ಲಕ್ಷಣದಿಂದಾಗಿಯೂ ತೀವ್ರ ಸ್ವರೂಸದ್ಧೂ, ಉಗ್ರ 
ಸ್ವರೂಸದ್ದೂ ಆಗಿದೆ, ಸಾಮಾನ್ಯವಾಗಿ ಸೀಮೆಎಣ್ಣೆ ಯಲ್ಲಿ ಅದನ್ನು ಮಿಶ್ರಮಾಡಿ 
ಸಿಂಪಡಿಸುವರು, ಸೀಮೇಎಣ್ಣೆಯ ವಿಷವಾಗಿದ್ದು, ಅದು ಪಿತ್ತಕೋಶದಲ್ಲಿ ಸಂಗ್ರಹ 
ವಾಗಿರುವ " ಎ' ಜೀವಸತ್ತ ವನ್ನು ಹೀರಿಕೊಂಡುಬಿಡಬಲ್ಲುದು. 
ಮಾನನನ ಮೇಲೆ ಡಿಡಿಟಿಯ ಸರಿಣಾಮನೇನು? : ಯಾರಾದರೂ 
ಮಿಲಿಯನ”"ನಲ್ಲಿ ಒಂದು ಭಾಗ ಡಿಡಿಟಿಯಿರುವ ಆಹಾರವನ್ನು ಸೇವಿಸಿದರೆ, ಸ್ವಲ್ಪ ಹೊತ್ತಿ 
ನಲ್ಲಿಬಾಯಿ ಒಣಗುಶ್ತಾ ಬರುವುದು. ಇದರಿಂದ ಖಚಿತಪಡುವ ಅಂಶವೆಂದರೆ ಕೊಬ್ಬು 


೪೬ ವಿಜ್ಞಾ ನ ಕರ್ಣಾಟಕ 


ಪಚನಗೊಳ್ಳುವ ಸಣ್ಣ ಕರುಳಿನಲ್ಲಿ ಈ ಕೀಟಿನಾಶಕವು ಹೀರಲ್ಪಡುತ್ತದೆ. ಒಣಗಿಡೆ | 
ಯ ಲೋಳೆಗೂಡಿದ ನಯಚರ್ಮ ಒರಟಾಗುತ್ತದೆ. ಹೆಚ್ಚು ಸಾರೆ | 
ವಿರುವ ಪ್ರಮಾಣವಾದರೆ ಬೊಕ್ಕೆಯೇಳುತ್ತ ದೆ. ರಾತ್ರಿ ಯಕಾಲದಲ್ಲಿ ಸಸಿ; ಸೇವನೆ ' 


ಯಾಗಿದ್ದ 8 ಈ ನಂಜಿನಿಂದಾಗಿ ಭಯಂಕರ ಸ್ವಪ್ನ ಗಳಾಗುತ್ತ ವೆ ಇದಕ್ಕೆ ಮುಮ್ನಿ. 
ದುಳಿಗೆ "ವಿಷವೇರುವುದೇ ಕಾರಣವಾಗಿದೆ. ಇದರ ಅತಿ ಸಾಮಾನ್ಯ ಗುರುತೆಂದಕೆ ' 
ಜೀವಸತ್ತ್ವ "ಎ' ಯ ಕೊರತೆಯಾಗಿದೆ. ಈ ಅಂಶಗಳನ್ನು ಗಮನದಲ್ಲಿಟ್ಟು ಕೊಂಡು ' 
ಕ್ಳೈ ಗಾರಿಕಾ ನಂಜಿನ ಸಂಶೋಧನಾಕೇಂದ್ರ, ಲಕ್ನೊ. 03. ಹಿಟ್ಟು ಮಾಡಲು ' 
LR ಮೊದಲು ಗೋಧಿಯನ್ನು ಚೆನ್ನಾಗಿ ತೊಳೆದು, ಬಿಸಿಲಿನಲ್ಲಿ ಸ | ತ 
ಒಣಗಿಸಬೇಕು ಎಂದು ತೀವ್ರವಾಗಿ en ಅಡಿಗೆಗೆ ಉಪಯೋಗಿಸುವುದಕ್ಕೆ (6 
ಮೊದಲು ಬೇಳೆಗಳು ಹಾಗೂ ತರಕಾರಿಗಳನ್ನು ಸಹ ಹಲವು ಸಲ ತೊಳೆಯುವಂತೆ 
ಸೂಚಿಸಿದೆ. ತ್ನ 
ಭೂವಿಂಯಲ್ಲಿ (ಮಣ್ಣಿನಲ್ಲಿ) ಕೀಟನಾಶಕಗಳು : ಕೀಟನಾಶಕಗಳಿಂದ ' 
ಮಣ್ಣಿನ ಮಾಲಿನ್ಯ ಹಲವಾರು ರೀತಿಗಳಲ್ಲಿ ಉಂಟಾಗುತ್ತದೆ, ಉದಾ; ಕೀಹ& | 
ನಿಯಂತ್ರ ಕ್ಕಾಗಿ ಹೀಟನಾಶಕಗಳನ್ನು ಮಣ್ಣಿ ನಲ್ಲಿ ನೇರವಾಗಿ ಬೆರೆಸುವುದು (ಮಣ್ಣಿ 
ನೊಡನೆ ಮಿಶ್ರಮಾಡುವುದು), ಕೀಟನಾಶಕಗಳು ಹರಿಯುವುದು ಮತ್ತು ತೊಳೆಯು | 
ವುದು ನೆಲದ ಮೇಲೆ ಕಣಗಳು ನಿಂತುಬಿಡುವುದು. ಭಾರತದಲ್ಲಿ, ನೇಟನಾಶಕೆ 
ಮಾಲಿನ್ಯದ ಅಧ್ಯಯನಕ್ಕಾಗಿ ವ್ಯವಸ್ಥಿ ತವಾಗಿ ಮಣ್ಣಿನ ಸರ್ವೇಕ್ಷಣೆಯನ್ನು ನಡೆಸಿಲ್ಲ." 
ಪಂತನಗರದಲ್ಲಿ ಕೈಗೊಳ್ಳ ಲಾದ ಅಧ್ಯಯನಗಳಿಂದ "ಒಟ್ಟು 130 ಮಣ್ಣಿನ ಮಾದರಿ 
ಗಳ ಪೆ 8120 ಮಾದರಿಗಳಲ್ಲಿ ಪಿಪಿಎಂಗೆ 0 07 ರಿಂದ 2. "2 ವರೆಗೆ ಡಿಡಿಟ ಇದ್ದ ದ್ದು 
ಕಂಡುಬಂದಿದೆ. ಎರಡನೆಯದಾಗಿ, ದೆಹಲಿಯ ವರದಿಗಳು, ಸೂಚಿಸಿರುವ ಅಂಶವೆಂದರೆ 
ತೆಹಲಿಯ ಎಲ್ಲೆ ಡೆಗಳಿಂದ ಸಂಗ್ರ ಹಿಸಲಾದ 50 ಮಣ್ಣಿ ನ ಮಾದರಿಗಳಲ್ಲಿ ಪ್ರತಿ 
ಮಿಲಿಯನ್‌'ಗೆ 0.08 ರಿಂದ 4.2 ಭಾಗ ಡಿಡಿಟಿ ಇದ್ದು ಜಿ ಕಂಡುಬಂದಿರುವುದಾಗಿದೆ. ' 
ನೀರಿನಲ್ಲಿ ಕೀಟಿನಾಶಕ: ಪ್ರತಿವರ್ಷ ಭಾರತದಲ್ಲಿ ಕೃಷಿಯಲ್ಲಿ ಉಪಯೋಗಿಸ ಸ 
ಲಾಗುವ 34,000 ಟನ್‌ ಕೀಟನಾಶಕಗಳ ಪೈಕಿ ಸುಮಾರು ಶೇ. 25 ಸಾಗರವನ್ನು 4 
ಸೇರುತ್ತವೆ. ಬೊಂಬಾಯಿನ ಆಚಿನವಲಯ ಹಾಗೂ ಬಾಂಜೆ-ಹೈ ವಲಂ ಗ 
ಇವು ಅತ್ಯಂತ ಹೆಚ್ಚಿಗೆ ಮಲಿನಗೊಂಡವುಗಳಾಗಿವೆ (1.44 ರಿಂದ 2.44 ಮಿ.ಗಾ 
1ಲೀ.). ಜೊಂಬಾಯಿಯಿಂದ ಗೋವಾವರೆಗಿನ ಸಾಗರ ಜಲಮಾದರಿಗಳಲ್ಲಿನ ಇಡ | 
ಪರಿಮಾಣ ಪ್ರತಿ ಮಿಲಿಯನ್‌ ಭಾಗಗಳಿಗೆ 0.05 ರಿಂದ 34 ಭಾಗಗಳವರಿಗ. | 
Halak ಮಣ್ಣು ನದಿಗಳು ಹಾಗೂ ಕೆರಿಕಟ್ಟಿ ಗಳನ್ನು ಸೇರಿ, ಇದರಿಂದ ಜಲ | 
ಮಾಲಿನ್ಯವುಂಬಾಗುತ್ತ ಜಿ ಹಾಗಾಗಿ ಮಾನವರ ಜಾಗ ಪ್ರಾಣಿಗಳ ಆರೋಗ್ಯಕ್ಕೆ 
ಆತಂಕಕಾರಿಯಾಗಿ ಪರಿಣಮಿಸುತ್ತವೆ. ನೆಲವೇ: ವರ್ಷಗಳ ಹಿಂದೆ ಜ್‌ 
ಕರ್ನಾಟಕದ ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು ಜಿಲ್ಲೆ ಗಳ ಗ್ರಾಮಾಣ ಪ್ರಜೇಶ \ 


3 ಭಾರತದಲ್ಲಿ ಕೀಟನಾಶಕ ಮಾಲಿನ್ಯ ಸ 
ಗ ಳಲ್ಲಿ "" ಹಂದಿಗೋಡು? ಎಂಬ ಕಾಯಿಲೆ ತಲೆದೋರಿತು. ಈ ಕಾಯಿಲೆಗೆ ಹೆಸರನ್ನು 
ಅತ್ಯಂತ ಹೆಚ್ಚು ಹಾನಿಗೊಳಗಾದ ಹಂದಿಗೋಡು ಎಂಬ ಗ್ರಾಮದ ಹೆಸರಿನಿಂದ ನೀಡ 
ಗಿದೆ. ಕೀ ಟಿನಾಶಕಗಳಿಂದ ಈ ರೋಗ ಶಲೆದೋರಿದೆ ಎಂದು ಭಾವಿಸಲಾಗಿದೆ. 
ಹೆ ಇಂಟಿ, ಮಂಡಿಗಳಲ್ಲಿ ತೀವ್ರತರವಾದ ನೋವುಂಬಾಗುವುದು ಈ ಕಾಯಿಲೆಯ ಲಕ್ಷಣ 
ವಾಗಿದೆ; ಕೆಲವು ಮೂಳೆಗಳ ಅಪಸಾಮಾನ್ಯ ಬೆಳೆವಣಿಗೆ ಕೂಡ ಕಂಡುಬಂದಿದೆ. 

3 ನದಿಯ ನೀ ಕತೆವಿಯಸಾ ಡಿಡಿಟಿಯ ಸಾರವು ಪ್ರತಿ ಬಿಲಿಯನ್‌ 
% ಗಗಳಿಗೆ 0.062 ರಿಂದ 0.963 ಭಾಗಗಳವರೆವಿಗೆ ಇರುವುದು did. 
ಕ ನಲಪರಿಸರದ ಕೀಟಿಮಾಲಿನ್ಯದಿಂದ ಮಾನುಗಳು ಬೃಹೆತ್ರ ಮಾಣದಲ್ಲಿ ಸಾಯುವುದು 
ಕಂಡುಬಂದಿದೆ. 

ತ ಕೀಟನಾಶಕ ಮತ್ತು ವನ್ಯಜೀನಿಗಳು: ದೇಶದ ವಿವಿಧ ಭಾಗಗಳಲ್ಲಿ ಕೀಟ 
ನಾಶಕಗಳು ವನ್ಯಜೀವಿಗಳಿಗೆ ಇ ಕಂಡಾಗ ಸರಿಣಮಿಸ. ತ್ತಿರುವ ಬಗ್ಗೆಯೂ 
ವರದಿಗಳಿವೆ. ಹಲವಾರು ಅಂಶಗಳ ಪೈಕಿ ವನ್ಯಜೀವನದ ಬಗ್ಗೆ ಮಾಲಿನ್ಯಕಾರಕವಾಗಿ 
|ಕೀಟಿನಾಶಕಡತ್ತ ಕೈತೋರುತ್ತಿರುವುದು ನಿಜವಾಗಿಯೂ "ದುರದೃಷ್ಟದ ವಿಷಯ 
ವಾಗಿದೆ. 

| ಮನುಷ್ಯರಲ್ಲಿ ಕೀಟಿನಾಶ ಅವಶೇಷ: ನೇರವಾಗಿಯೋ ಆಥವಾ ಆಹಾರದ 
ಮೂಲಕವಾಗಿಯೋ ಕೀಟನಾಶಕಗಳು ಅಂತಿಮವಾಗಿ ಮಾನವದೇಕವನ್ನು ಪ್ರವೇಶಿಸು 
33. ಕೆಲವು ಚಯಾನಚಯ ಕ್ರಿಯೆಗೆ ಒಳಗಾದರೆ ಮತ್ತೆ ಕೆಲವು ಡೇರಸ್ಸು 
(ಕೊಬ್ಬು) ಅಂಗಾಂಶಗಳಲ್ಲಿ ನಿಕ್ಷೇ ಗೆ ಗೊಂಡು ಅನಂತರದಲ್ಲಿ ನಂಜಿನ ಶೀ 
ವನ ಂಟುಮಾಡುತ್ತ ವೆ. ಡೇಲ್‌ (1965) ತಾವು ವಿಶ್ಲೇಷಣೆಗೊಳಪಡಿಸಿದ 102 
ೂಬ್ಬಿ ನ ಮಾದರಿಗಳಲ್ಲಿ (ಇವುಗಳಲಿ 86 ದೆಹಲಿಯವು ಮತ್ತು 16 ಬೇರೆ ಕಡೆಯವು) 
ಡಡ ಗೆ ಯು ಪ್ರತಿ ಮಿಲಿಯನ್‌ ಭಾಗಗಳಲ್ಲಿ 12.8ರಿಂದ 31 ಭಾಗಗಳವರೆಗೆ ಇದ್ದು 
ತೆರದಿಮಾಡಿರುವರು; 1974ರಲ್ಲಿ ದೆಹಲಿಯ ಅಸ್ಪ ತ್ರೆಗಳಿಂದ 94 ಬಯಾಪ್ಸಿ 
Eee ಡಿಡಿಟಿ ಪ್ರತಿ ಮಿಲಿಯನ್‌ ಭಾಗಗಳ 0 Teo 17.65 ಭಾಗಗಳ 
ಕ್ರಿಗೂ ಇದು * ದುಕಂಡುಬಂದಿತು. 182 ರಕ್ತದ: ಮಾದರಿಗಳ ಪೈಕಿ ಪುರುಷರಲ್ಲಿ ಪ್ರತಿ 
ಟಿಗೆ 0. 177ರಿಂದ 0.683 ಮಿ. ಗ್ರಾಂ “ಡಡ ಮತ್ತು ಮಹಿಳೆಯರಲ್ಲಿ 0. 166 
8 ದ 0.32 ಮಿ. ಗ್ರಾಂ ಡಿಡಿಟ ಇದ್ದುದು ಕಂಡುಬಂದಿತು, ದೇಶದ ಇತರ ಭಾಗ 
ಕೊನೆ ಹೋಲಿಸಿದಲ್ಲಿ ಉತ್ತರದ ಜನರಲ್ಲಿ ಡಿಡಿಟಿ ಸಾರವು ಅಧಿಕವಾಗಿರುವುದಾಗಿ 


ಶ್ರೀಚಿನ ವರದಿಯೊಂದರಿಂದ (1979) ತಿಳಿದುಬಂದಿದೆ. 


೪೮ ವಿಜ್ಞಾನ ಕರ್ಣಾಟಕ 


ಜನರ ಕೊಬ್ಬಿನ (ಮೆದಸ್ಸಿನ) ಅಂಗಾಂಶದಲ್ಲಿ ಡಿಡಿಟಿ ಮತ್ತು ಬಿಎಚ್‌ ಸಿಯ ' 
ಸಾರತೆ 


ಪತಿ ಮಿಲಿ (ಹ 

ಮಾದರಿಗಳ ಲ 1 

ಗರ ಯನ್‌ ಭಾಗ ಬ್ಬಿ.ಎಚ್ಚ್‌.ಸಿ,. ೫ 

ಸ ಸಂಖ್ಯೆ ಗಳಿಗೆ ಡಿಡಿಟ ಭತ 

ಪೂರ್ವ ಕಲ್ಕತ್ತ 45 6.25 1.569 1 

ದಕ್ಷಿಣ ಬೆಂಗಳೂರು 01 8.854 7.013: 1 

ಉತ್ತರ ಚಂದೀಘಡ 10 19.93 2.455 ' 
ಪಶ್ಚಿಮ ಬೊಂಬಾಯಿ 34 6-172 1.62 


ಜಲಜೀನಿಗಳಲ್ಲಿ ಮಾಲಿನ್ಯ : ಭಾರತದ ಮಾನುಗಳಲ್ಲಿನ ನಂಜಿನ ಅಧ್ಯಯನೆ 
ನಡೆಸಿ ವರದಿಮಾಡಲಾಗಿರುವುದರಿಂದ ಅವುಗಳ ಅಂಗಾಂಶಗಳಲ್ಲಿ ಹೆಚ್ಚಿನ ಪ್ರಮಾ 

ದಲ್ಲಿ ಆಗಾನ್ಯನೋ-ಕ್ಲೋರೀನ್‌'ಗಳು ಸಂಗ್ರಹವಾಗಿರುವುದು ಕಂಡುಬಂದಿದೆ" 

ಬೊಂಬಾಯಿಯಿಂದ ಗೋವಾವರೆಗೆ ಅರೇಬಿಯನ್‌ ಸಮುದ್ರದ ತೇಲುಜೀವಿಗಳ 

ಮಾದರಿಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಡಿಡಿಟಿ ಕಂಡುಬಂದಿದೆ. ಇತ್ತೀಚಿನ ಒಂದ 

ಅಧ್ಯಯನದಿಂದ (1979), ದೆಹಲಿಯ ಬಳಿ ಯುಮುನಾ ನದಿಯಲ್ಲಿ ಸಂಗ್ರಹಿಸಲಾಡ 
ಜೋಡುಚಿನ್ಚಿನ ಪ್ರಾಣಿ (ಫ್ರೈಷ್‌ ವಾಟರ್‌ ಮಸಲ್ಸ್‌) ಶಂಬುಕ ಪ್ರಾನ” ಮತ್ತು 

ಮಾನುಗಳ ಎಲ್ಲ ಪ್ರಭೇದಗಳಲ್ಲಿ ಡಿಡಿಟಿಯಿರುವುದು ಕಂಡುಬಂದಿದೆ. 

ವಿನಾನಿನ ಒಂದು ಪ್ರಭೇದದಲ್ಲಿ ಗರಿಷ್ಕ ಪರಿಮಾಣದ ಡಿಡಿಓಸಾರವಾದ ಪ್ರತಿ 

ಮಿಲಿಯನ್‌ ಭಾಗಗಳಿಗೆ 10.5 ಭಾಗವಿದ್ದುದು ಕಂಡುಬಂದಿತು. | 

ಕೀಟನಾಶಕ ಅವಶೇಷದ ನಂಜಿನ ಪರಿಣಾಮ: 

|. ಅತಿಯಾದ ಡಿಡಿಓ ಹಾಗೂ ಕ್ಲೋರಿನೇಟಿಡ್‌ ಹೈಡ್ರೊ ಕಾರ್ಬನ್‌ಗಳು 

ಪಿತ್ತಕೋಶದ ಕಾರ್ಯದಮೇಲೆ ಪರಿಣಾಮ ಬೀರುತ್ತವೆ, ಕೊಲೆಸ್ಸ 

ರಾಲ್‌ ಮಟ್ಟದ ಮೇಲೆ ಪರಿಣಾಮಬೀರುತ್ತದೆ ಮತ್ತು ನರಮಂಡಲದ 

ಕಾರ್ಯವನ್ನು ಅಸ್ತವ್ಯಸ್ತ ಗೊಳಿಸುತ್ತದೆ. 

2. ಡಿಡಿಓ ಹಾಗೂ ಇತರ ಕೀಟನಾಶಕಗಳು ಪ್ರೋಟೀನ್‌ ಕೊರತೆಯಿಂದ 

ನರಳುತ್ತಿರುವ ಪ್ರಾಣಿಗಳಿಗೆ ಹೆಚ್ಚು ಹಾನಿಕಾರಕವಾಗುತ್ತವೆ. 

3, ಟಾಕ್ಸೋಫೀನ್‌ನಂಥ ಕೆಲವು ಕೀಟನಾಶಕಗಳು ಕ್ಯಾನ್ಸರ್‌ ಉಂಟು 

ಮಾಡುತ್ತವೆ, | 

4, ಡಿಡಿಓಮತ್ತು ಇತರ ಕೆಲವು ಕೀಟನಾಶಕಗಳು ಮೂಳೆಗಳು ಕ್ಯಾಲ್ಸಿಯಂ 

ಅನ್ನು ಹೀರಿಕೊಳ್ಳುವುದನ್ನು ಪ್ರ ತಿಬಂಧಿಸುತ್ತವೆ. ' 

ಬೆ ರೈಂಗಿಕ ಅಂತಃಸ್ರಾವ ಸ್ಟಿರಾಯ್ಡ್‌ ಗಳನ್ನು ವಿಭಜಿಸುವ ಕಿಣ್ವಗಳನು : 


WE 


ಸ. ven WM 


ಹ ಫಿಗರ್‌ 


ನ ಹ್‌ ತ | At ಣ್‌ ಈ 4 
SU RNAS SY ಅಕ್‌ ಯಾ Sl SB AE ಆರಾ, a AE 


ಭಾರತದಲ್ಲಿ ಕೀಟನಾಶಕ ಮಾಲಿನ್ಶ ೪೯ 


ಡಿಡಿಟಿ ಉಂಟುಮಾಡುತ್ತವೆ. ಹಾಗಾಗಿ ಅಂತಃ ಸ್ರಾವದ ಅಸಮ 
ತೋಲನವುಂಟಾಗುತ್ತದೆ. 


6. ಮಹಿಳೆಯರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿನ ಡಿಡಿಟಿ ಅವಶೇಷವು ಗರ್ಭ 
ಪಾತವನ್ನು ಂಟುಮಾಡುತ್ತದೆ (ನಿಟಆರ್‌ಸಿ, 1969). 

7. ಕೀಟನಾಶಕಗಳು ಪಕ್ಷಿಗಳಲ್ಲಿ ಮೊಟ್ಟೆಗಳ ಉತ್ಪಾದನೆ, ಮೊಟ್ಟೆಗಳ 
ಆಕಾರ, ಚಿಪ್ಪಿನ ಮಂದ್ಕ ಮರಿಯಾಗುವುದರ ಸಾಮರ್ಥ್ಯ ಮತ್ತು 
ಫಲವತ್ತತೆಯ ಇತ್ಯಾದಿಗಳ ಮೇಲೆ ಪರಿಣಾಮಬೀರುತ್ತವೆ, 

ಇ. ಪರ್ಣನಾಶಕಗಳು (ಹರ್ಬಿಸೈಡ್‌ಗಳು) ದ್ಯುತಿಸಂಶ್ಲೇಷಣೆಯನ್ನು ಪ್ರತಿ 
ಬಂಧಿಸುವುದಾಗಿ ಕಂಡುಬಂದಿದೆ. 

9. ಅವು ಆರ್‌ಎನ್‌ಎ, ಡಿಎನ್‌ಎ ಮತ್ತು ಪ್ರೋಟೀನುಗಳ ಸಂಶ್ಲೇಷಣೆಯ 
ಮೇಲೂ ಪ್ರಭಾವಬೀರುತ್ತವೆ. 

10. ಕೀಟನಾಶಕಗಳು ಮಣ್ಣಿ ನಲ್ಲಿ ಸಾರಜನಕ ಮುಕ್ಕಗೊಳಿಸುವ 
ಸೂಕ್ಸ್ಚ್ಮಾಣುಜೀವಿಗಳ ಸಂಖ್ಯೆಯನ್ನು ಕಡಮೆಮಾಡುತ್ತವೆ. 
11. ನ್ಯೂಕ್ಲಿಯಿಕ್‌ ಆಮ್ಲಗಳ ಸಂಶ್ಲೇಷಣೆಯ ಮೇಲೂ ಪ್ರಭಾವಬೀರುತ್ತವೆ. 


ಭವಿಷ್ಯದ ಹಾದಿ: ಭಾರತದಲ್ಲಿ ಆಹಾರೋತ್ಪಾದನೆ ಅಧಿಕಗೊಳ್ಳಲೇ 
ಬೇಕಾಗಿರುವುದರಿಂದ, ಈ ಅಗತ್ಯ ಬೆಳವಣಿಗೆಯನ್ನು ಸಾಧಿಸಲು ಹೆಚ್ಚುವರಿ ಕೀಟ 
ನಾಶಕದ ಬಳಕೆಯನ್ನೂ ಒಳಗೊಂಡಂತೆ ಹೆಚ್ಚಿದ ತಾಂತ್ರಿಕ ನಾವೀನ್ಯತೆಯನ್ನು 
ಅನುಸರಿಸುವುದು ಅತ್ಯಗತ್ಯವಾಗಿದೆ. 

ಭಾರತದ ಜನಸಂಖ್ಯೆ ಕ್ರಿ.ಶ. 2000ದ ವೇಳೆಗೆ ಒಂದು ಬಿಲಿಯನ್‌ ಗಡಿಯನ್ನು 
ಮುಟ್ಟು ವುದೆಂದು ಹಾಗೂ ಕೃಷಿಗೆ ಒಳಪಡಿಸಬೇಕಾದ ಭೂಮಿಯು 140 ಮಿಲಿಯನ್‌ 
ಹೆಕ್ಟೇರುಗಳೆಂದು ಯೋಜನಕಾರರು ಅಂದಾಜುಮಾಡಿರುವರು. ಪ್ರಸಕ್ತ ಹೆಕ್ಟೇರಿಗೆ 
570 ಗ್ರಾಂ ಪರಿಮಾಣದಂತೆ 1988-89ರ ವೇಳೆಗೆ ಕೀಟನಾಶಕಗಳ ಒಟ್ಟು 
ಅಗತ್ಯತೆಯು 1,87,000 ಟನ” ಗಳಾಗುವುದು. 1985-86ರ ವೇಳೆಗೆ ಸಾರ್ವಜನಿಕ 
ಆರೋಗ್ಯ ಅಗತ್ಯಗಳಿಗಾಗಿ ಡಿಡಿಟಿಯ ಅಗತ್ಯತೆಯೇ 20,000 ಟನ್‌ಗಳಾಗಿರುತ್ತದೆ 
(ಆರೋಗ್ಯ ಸಚಿವಾಲಯದ ವರದಿ). 
| ಕೀಟನಾಶಕಗಳ _ ಕೈಗಾರಿಕೆಯ ವಿಸ್ತರಣೆಯನ್ನು ಗಮನದಲ್ಲಿಟ್ಟು ಕೊಂಡಾಗ 
ಪರಿಸರಮಾಲಿನ್ಯವು ಶೀವೃಗಮನ ಹರಿಸಬೇಕಾದ ಕ್ಷೇತ್ರವಾಗುತ್ತದೆ, ಅ.ಸಂ, ಸಂ,, 
ಜಪಾನ್‌, ಕೆನಡಾದಂಥ ದೇಶಗಳು ಈಗಾಗಲೇ ಡಿಡಿಬಯು ಸೇರಿದಂತೆ ಹಲವಾರು ಕೀಟ 
ನಾಶಕಗಳ ಬಳಕೆಯನ್ನು ನಿಷೇಧಿಸಿವೆ. ಆದರೆ ವೆಚ್ಚದ ದೃಷ್ಟಿಯಿಂದ ಡಿಡಿಟಿಯ 
ಬಳಕೆ ನಿರಂತರವಾಗಿ ಅಧಿಕಗೊಳ್ಳುತ್ತಿದೆ ಮತ್ತು ಅದನ್ನು ಪ್ರೋತ್ಸಾಹಿಸಲಾಗುತ್ತಿದೆ. 


5 ವಿಜ್ಞಾನ ಕರ್ಣಾಟಕ 


ಭಾರತ ಸರಕಾರ ಈಗಾಗಲೇ ಕೀಟನಾಶಕಗಳ ಕಾಯ್ದೆ 1968 ಅನ್ನು ಮಾಡಿದೆ, 
ಯಾವುದೀ ತೆರನಾದ ಪರಿಸರಾತ್ಮಕವಾದ ಹಾನಿಗಳಿಲ್ಲದೆ ಕೀಟನಾಶಕಗಳ ತಯಾರಿಕೆ 
ವಿತರಣೆ ಹಾಗೂ ಬಳಕೆಯ ಮೇಲ್ವಿಚಾರಣೆ ನಡೆಸಲು ಅವುಗಳ ಉತ್ಪಾದನೆ, ವಿತರ ಕ 
ಹಾಗೂ ಉಪಯೋಗವನ್ನು ಈ ಕಾಯ್ದೆ ನಿಯಂತ್ರಿಸುವುದೆಂದು ನಿರೀಕ್ಷಿಸಲಾಗಿದೆ. ' 
ಆದರೆ ಹಲವಾರು ಕಾರಣಗಳಿಂದ ಈ ಕಾಯ್ದೆಯನ್ನು ಸೂಕ್ತವಾಗಿ ಜಾರಿಗೆ ತರಲಾಗಿಲ್ಲ 
ವೆಂದು ತೋರುತ್ತಿದೆ. 3 

"ಅತಿಯಾಗಿ ಗತಿಕೆಟ್ಟಿತು' ಎಂಬ ಗಾದೆ ಮಾತು ನಿಜವೇ. ಬಳಸುವ ವಸ್ತು 
ಹಾಗೂ ಬಳಕೆದಾರ ಇವರ ಸಂರಕ್ಷಣೆಗಾಗಿ ಕೆಲವು ಮುಂಜಾಗ್ರತಾಕ್ರಮಗಳು' 
ಅಗತ್ಯವಾಗಿವೆ, | 
(ಎ) ಕಟ್ಟಡಗಳ ಒಳಭಾಗದಲ್ಲಿ ಕೀಟನಾಶಕಗಳನ್ನು ಸಿಂಸಡಿಸುವಾಗ' 

ಯಾವುದೇ ಆಹಾರಪದಾರ್ಥ ತೆರೆದಿಟ್ಟಿಲ್ಲದಂತೆ ನೋಡಿಕೊಳ್ಳಬೇಕು. : 
(ಬಿ) ಉಪಯೋಗಿಸದ ಕೀಟನಾಶಕ ಮಕ್ಕಳಿಗೆ ಸಿಗದಂಥ ಸ್ಮಳೆದಲ್ಲಿ ಇಡಬೇಕು. " 
(ಸಿ) ಖಾಲಿಯಾದ ಡಬ್ಬ, ಸೀಸೆ ಚೀಲ ಮೊದಲಾದುವನ್ನು ಇತರ ಉಪಯೋಗ ' 

ಗಳಿಗಾಗಿ ಬಳಸಕೂಡದು. | 
(ಡಿ) ಕೀಟನಾಶಕದ ಬಳಕೆಯ ಸಮಯದಲ್ಲಿ ಕಟ್ಟುನಿಟ್ಟಾಗಿ ಮುಂಜಾಗರೂಕ 

ಕ್ರಮಗಳನ್ನು ಅನುಸರಿಸಬೇಕು, 
(ಇ) ರೈತರು ಹಾಗೂ ಇತರ ಬಳಕೆದಾರರಿಗೆ ಹಾಕಿಕೊಳ ಲು ಕೈಚೀಲ, 


ಕನ್ನಡಕ ಹಾಗೂ ರಬ್ಬರು ಮೋಜಾ (Gum Boots) ಗಳನ್ನು 
ವಿತರಕರು ನೀಡಬೇಕು. | 


(ಎಫ್‌) ಗ್ರಾಮ ಸಂಚಾಯಿತಿ ಅಧ್ಯಕ್ಷರ ಮೂಲಕ ಮೂಲಭೂತ ತರಪೇತಿ | 
ಯನ್ನು ನೀಡಬಹುದು. 3 

(ಜಿ) ಅವಶೇಷಗಳನ್ನು ತಪ್ಪಿಸುವ ಸಲುವಾಗಿ ಆಹಾರಧಾನ್ಯದ ಫಸಲನ್ನು ' 
ಕೊನೆಯ ಸಲ ಕೀಟನಾಶಕ ಸಿಂಪಡಿಸಿದ ತರುವಾಯ ನಿಗದಿಪಡಿಸ ' 

ಲಾಗಿರುವ ಅವಧಿಯ ನಂತರ ಮಾತ್ರವೇ ಕಟಾವುಮಾಡಬೇಕು. 

ಬೆಳೆ ಸಂರಕ್ಷಣೆಗಾಗಿ ಕೀಟನಾಶಕದ ಬಳಕೆ ಅನಿವಾರ್ಯ. ಅದರೆ ಅದರ ಬಳಕೆಯ ' 
ಸರಿಯಾದ ಕ್ರಮ, ಬಳಸಬೇಕಾದ ಸೂಕ್ತ ಪರಿಮಾಣ ಭೂಪರಿಸರದಲ್ಲಿ ಕೀಟನಾಶಕ ' 
ಸಕ್ರಿಯವಾಗಿರುವ ಸಮಯ, ಬೆಳೆಗಳಲ್ಲಿ ಅವುಗಳ ಸಂಗ್ರಹಣ ಹಾಗೂ ಜನಾಂಗದ ' 
ಮೇಲೆ ಅವುಗಳ ಪರಿಣಾಮಗಳನ್ನು ಸೂಕ್ತವಾಗಿ ತಿಳಿಸಬೇಕು. ಈ ಕೀಟನಾಶಕದ ' 
ಬಳಕೆ ವರವಾಗಬೇಕೇ ವಿನಾ ಶಾಪವಾಗಬಾರದು. | 


Ww 


* ಈ ಲೇಖನ ಬರೆಯುವುದರಲ್ಲಿ ಎಲ್ಲಾ ವಿಧದಲ್ಲೂ ನೆರವಾದ, ಶ್ರೀ ಎನ್‌. ಎಸ್‌. ' 
ಶಾರದಾ ಪ್ರಸಾದ್‌, ಭಾಷಾಂತರ ವಿಭಾಗ, ಕನ್ನಡ ಅಧ್ಯಯನ ಸಂಸ್ಥೆ, ಮಾನಸಗಂಗೋತ್ರಿ ' 
ಮೆಸೂರು-570 006, ಇವರಿಗೆ ಕೃತಜ್ಞತೆಗಳು, 


ಜಿ. ಆರ್‌. ರಂ ಗಸ್ವಾಮಯ್ಯ* 


ಕೃಷಿ ವಾರ್ತೆ 


ಎಳ್ಳು 


ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಬೆಳೆಯುತ್ತಿರುವ ಬೆಳೆ ಇದು. ಈಗ ಈ ಬೆಳೆ 
ನಮ್ಮ ಜೇಶದಲ್ಲಿ 2.4 ದಶಲಕ್ಷ ಹೆಕ್ಕೇರುಗಳಲ್ಲಿ ಹಬ್ಬಿ ದೆ, ಇದರ ವಾರ್ಷಿಕ ಇಳುವರಿ 
ಸುವವರು 477 ಸಾವಿರ ಸಾನ ಉತ್ತರ ಫ ರಾಜಾಸ್ಕಾ ಫೆ, ಮಧ್ಯಪ್ರ ದೇಶ, 
ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಒರಿಸ್ಸ, ತಮಿಳುನಾಡು, ಗುಜರಾತ್‌ ಹಾಗೂ 
ಕರ್ನಾಟಕ- ಈ ರಾಜ್ಯ ಗಳಲ್ಲಿ ಈ ಜಿಳೆಯನ್ನು ಹೆಚ್ಚೆ ಗೆ ಬೆಳೆಯಲಾಗುತ್ತಿದೆ. ಇದಲ್ಲದೆ 
ಪಶ್ಚಿಮ ಬಂಗಾಳ, ಎ ಫಂ, ಬಿಹಾರ, ಪಂಜಾಬ್‌ “ಯಾನ, ಹಿಮಾಚಲಪ್ರದೇಶ 
ಹಾಗೂ ಕೇರಳ ಈ ರಾಜ್ಯಗಳಲ್ಲೂ ಅಲ್ಪಸ್ವಲ್ಪ ಈ ಬೆಳೆಯನ್ನು ಬೆಳೆಯಲಾಗುತ್ತಿ ಜಿ 
ತಳೆದ ದಶಕದಲ್ಲಿ ಸುಧಾರಿತ ತಳಿಗಳು ಮತ್ತು ಕೃಷಿಸದ್ಧತಿಗಳನ್ನು ಈ ಬೆಳೆಯಲ್ಲಿ 
ಇಳುವರಿ ಹೆಚ್ಚಿ ಸಲು ರೂಪಿಸಲಾಗಿದೆ. ಕರ್ನಾಟಕಕ್ಕೆ ಇ ಇಂಥ ಒಂದು ತಳಿ. 
ವೀರು ನಿಲ್ಲದ “ಜೌಗುಭೂಮಿಯಲ್ಲದೆ ಎಲ್ಲ ಮಣ್ಣು ಗಳಲ್ಲಿಯೂ ಈ ಬೆಳೆ ಇಡಬಹುದು, 
ಮರಳು ಮಿಶ್ರ ಎರೆ ಭೂಮಿ ಅತ್ಯಂತ ಸೂಕ್ತ. ತುಂಬಾ ಮರಳು ಮತ್ತು ಕಾ ಪರ! 
ಆಮ್ಲ ಗುಣವುಳ್ಳ ಮಣ್ಣು ಗಳಲ್ಲಿ ಈ ಬೆಳೆ "ಇಡಬಾರದು. ಇದನ್ನು ವಿವಿಧ ಧಾನ್ಯ 
ಮತ್ತು ಬೇಳಿಕಾಳುಗಳ 'ಸೆಳೆಯಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆಯಬಹುದು. f 
"ಉಳುಕು; ಮಳೆಗಾಲದೆ ಬೆಳೆ ಇಡುವಲ್ಲಿ ಮುಂಗಾರಿ ಮಳೆ ಬಿದ್ದಾಗ ಆಳಕ್ಕೆ 
ಉತ್ತು ಹಸನು ಮಾಡಿ ಮಟ್ಟಿ ಮಾಡಿ ಬಿಡಬೇಕು. ಕಳೆಯನ್ನು ನಿ ನಿಯಂತ್ರಿ ಸಬೇಕು, 
`-ಫೀರು ನಿಲ್ಲದ ರೀತಿ ನೆಲವನ್ನು "ಮಟ್ಟಿ ಮಾಡದಿದ್ದರೆ ಸಸಿ ನೀರು ಕುಡಿದು ಸಂಯುತ್ತ ದೆ 
ಬಿತ್ತನೆ: ಬಹುತೇಕ ರಾಜ್ಯಗಳಲ್ಲಿ ಮಳೆಯಾಧಾರಿತ ಮಳೆಗಾಲದ ಬೆಳೆಯಾಗಿ 
ಈ ಬೆಳೆ ಜೆಳೆಯುತ್ತಾರೆ. ಕರ್ನಾಟಕದಲ್ಲಿ ಮಾಗಿ ಬೆಳೆಯಾಗಿಯೂ ಬೆಳೆಯುತ್ತಾ ರೆ. 
ಕೈ ಬಿತ್ತನೆ ನೆ ಸಾಮಾನ್ಯವಾಗಿ ಪ್ರ ಚಲಿತವಿದೆ. ಅಂತರ ಕೃಷಿಗೆ ಅನುವಾಗಲೆಂದು ಸಾಲು 


* ಜಿ ಆರ್‌, ರಂಗಸ್ವಾಮಯ್ಯ, ಯುನಿಟ್‌_-ಇನ್‌-ಛಾರ್ಜ್‌, ಕನ್ನಡ, ರೂಮ್‌ ನಂ, 


319, ಐಸಿಎಆರ್‌, ಕೃಷಿ ಭನನ, ಹೊಸ ದೆಹಲಿ-110001. 


೫೨ ನಿಜ್ಞಾ ನ ಕರ್ಣಾಟಕ 


ಬಿತ್ತನೆಯನ್ನು ಮಾಡುತ್ತಾ ಕಿ ಇದೇ ಒಳ್ಳೆಯ ಕ್ರಮ. ಬೀಜ ತುಂಬಾ ಸಣ್ಣಗಿರು 
ವುದರಿಂದ ಒಣ ಹುಡಿಮಣ್ಣು/ಮರಳು ಹೆ ಗಿ ಜರಡಿಯಾಡಿದ ಕೊಟ್ಟಿಗೆ ಗೊಬ್ಬ ರ 
ದೊಡನೆ ಬೀಜ ಜಿರೆಸಿಕೊಂಡು ಬಿತ್ತಬೇಕು. ಮಿಶ್ರಬೆಳೆಯಾದರೆ ಹೆ/ 2 ಇ ಬಿತ್ತ ಬ 
ಸಾಕು. ಸಾಲುಬಿತ್ತನೆ ಮಾಡಿದಾಗ (ಕ್ಷೆ ಯಲ್ಲಿ) ಹುಟ್ಟ ದ 15 ದಿನಗಳ ಬಳಿಕ 
20 * 15ಸೆಂ.ಮಿ, ಅಂತರ ಎಕ ಸಸಿಗಳನ್ನು ತೆಳು ಮಾಡಬೇಕು, 
ಬಿತ್ತುವಾಗ ಬಿತ್ತ ನೆಯನ್ನು ಶೇ. 03ರ ತೈರವರ್‌ ಮದಿ ನಿಂದ ಉಪಚರಿಸಿ ಬಿತ್ತ 
ಬೇಕು. ಇದೆರಿಂದ ಹುಟ್ಟು ವಾಗ ಸಸಿಗಳು ಸಾಯುವುದಿಲ್ಲ, 

ಗೊಬ್ಬರ : ಹೆ/ ಸರಾಯಿ 5 ಟನ್‌ ಕೊಟ್ಟಿಗೆ ಗೊಬ್ಬರವನ್ನು ಮಣ್ಣು ಹಸನು 
ಮಾಡುವಾಗ ಕೊಡಿ (ಬಿತ್ತುವ ಒಂದು ತಿಂಗಳಿಗೆ ಮುನ್ನ). ಅರ್ಥಭಾಗ ಸಾರಜನಕ 
ವನ್ನು ಬಿತ್ತುವಾಗ ಉಳಿದರ್ಧವನ್ನು ಬಿತ್ತಿದ 30 ದಿನಗೆಳ ಬಳಿಕ ಮೇಲುಗೊಬ್ಬ ರವಾಗಿ 
ಕೊಡಬೇಕು. ಹೆ/ ಎನ್‌ಪಿಕೆಯನ್ನು 40: 25: 25ರ ಪ್ರಮಾಣದಲ್ಲಿ ಹೂ ಬೀಟ 

ಕಳೆ ನಿಯಂತ್ರಣ: ಬಿತ್ತಿದ 15 ದಿನಗಳ ಬಳಿಕ ಸಸಿಗಳನ್ನು ತೆಳುಗೊಳಿಸು 
ವಾಗ ಕಳೆಯನ್ನು ತೆಗೆಯಬೇಕು. ನಂತರ 15-20 ದಿನಗಳಾದ ವೆ ಸನೀಲೆ ಅಂತರ 
ಕೃಷಿ ಮಾಡುವಾಗ (ಕೈಯಿಂದಾಗಲಿ, ಕುಂಟೆಯಿಂದಾಗಲಿ)ಕಳೆ ತೆಗೆಯಬೇಕು, 
ಮಣ್ಣು ಹಸನು ಮಾಡುವಾಗ ಹೆ/ 1 ಕಿಲೊ ಪ್ಲುಕ್ಲೊರಲಿನ್‌ ಕೊಟ್ಟು ಕಳೆ 
ನಿಯಂತ್ರಿಸಬೇಕು. 

ನೀರು ಕೊಡುವುದು ; ನೀರಾವರಿ ಬೆಳೆಯಾದರೆ, ಬಿತ್ತಿದ ಬಳಿಕ ಒಮ್ಮೆ ಸಸಿ 
15 ಸೆಂ.ಮಿ. ಎತ್ತರ ಬೆಳೆದಾಗ ಇನ್ನೊಮ್ಮೆ, ಆ ಬಳಿಕ 15-20 ದಿನಗಳ ಅಂತರದಲ್ಲಿ 
ತಳಿಗಳಿಗನುಗುಣವಾಗಿ ನೀರು ಕೊಡಬೇಕಾಗುತ್ತದೆ, 

ಕ್ರಿಮಿಕೀಟಗಳ ನಿಯಂತ್ರಣ : ಸುಮಾರು 15 ದಿನಗಳ ಬೆಳಗೆ ಬೀಳುವ ತಲೆ 
ಸುರುಳಿ ಸುತ್ತುವ ಹಾಗೂ ಕಾಯಿ ಕೊರೆಯುವ ಹುಳುಗಳನ್ನು 03% ರ ಫಾಸ್ಫಾಮಿ 
ಡಾನ್‌ ಅಥವಾ 0.25%ರ ಕಾರ್ಬರಿಲ್‌ ಮದ್ದು ಗಳಲ್ಲಿ ಒಂದನ್ನು ಸಿಂಪಡಿಸಿ ನಿಯಂತ್ರಿಸ 
ಬಹುದು. ಹೊವಾಗುವಾಗಿನಿಂದ |5 ದಿನಗಳ ಅಂತರದಲ್ಲಿ 3 ಬಾರಿ ಸಿಂಪಡಿಸಿ 
ನಿಯಂತ್ರಿಸಬೇಕು. ಅಥವಾ ಶೇ. 10ರ ಕಾರ್ಬರಿಲ್‌ ಪುಡಿಯನ್ನು ಹೆ/ 20 ಕಿಲೋ 
ಧೂಳೀಕರಿಸಬೇಕು. ಒಂದು ಜಾತಿಯ ನೊಣಗಳು ಹೂ ತಿಂದು ಕಾಯಿಗಟ್ಟ ದಂತೆ 
ಮಾಡುತ್ತದೆ. ಇವು ಸೆಪ್ಟೆಂಬರ" ನಲ್ಲಿ ಕಾಣಿಸಿಕೊಂಡು ನವಂಬರ್‌ವರೆಗೆ ಇರುತ್ತವೆ. 
ಇವನ್ನು 0.03ರ ಘಾಸ್ಫಾಮಿಡಾನ್‌ ಮದ್ದನ್ನು ಮೊಗ್ಗೂ ಗುವಾಗ ಸಿಂಪಡಿಸಿ ನಿಯಂತ್ರಿಸ 
ಬೇಕು. ಅವಶ್ಯಕವೆನಿಸಿದಕೆ, ಮತ್ತೊಮ್ಮೆ ಸಿಂಸಡಿಸಬೇಕು. ಶೇ. 0.07 ರ ಎಂಜೊ 
ಸಲ್ಫಾನ್‌ ಮದ್ದನ್ನು ಬಳಸಬೇಕು. 

ರೋಗ ನಿಯಂತ್ರಣ: ಸಸಿ ಸಾಯುವ ರೋಗ ನಿಯಂತ್ರಿಸಲು 1. ಒಂದು 
ವರ್ಷ ಬೇರೆ ಬೆಳೆಯನ್ನು ಬೆಳೆಯಬೇಕು. 2 ಶೇ 0.3ರ ತೆ.ರಮ್‌ ಮದಿ ನಿಂದ 
ಬೀಜವನ್ನು ಉಪ ನಚರಿಸಬೇಕು, 3. ಶೇ. 0.25ರ ಕಾಪಂ”- ಆಕ್ಸಿಕ್ಸೂ ಸೀರೈಡ್‌ ಅಥವಾ 


ಕೃಷಿ ವಾರ್ತೆ ೫೩ 


0.05%ರ ಬಾವಿಸ್ಟನ್‌ ಅಥವಾ 0.2%ರ ಡೈತೇನ್‌ ಎಮ್‌-45 ಈ ಮದ್ದುಗಳಲ್ಲಿ 
ಒಂದನ್ನು ಸಿಂಪಡಿಸಬೇಕು, ಈ ರೋಗ ಕಾಣಿಸಿ ಕೊಂಡ ತಕ್ಷಣ ಒಮ್ಮೆ ಹಾಗೂ 10 
ದಿನಗಳ ಅಂತರದಲ್ಲಿ ಇನ್ನೆರಡು ಬಾರಿ ಸಿಂಪಡಿಸಬೇಕು, ಬೆಂಕಿರೋಗವನ್ನು ಸ್ಟೆಪ್ಪೊ 
ಸೈಕ್ಸಿನ್‌ (500 ಪಿಪಿಎವರ್‌) ಎಲೆಗಳ ಮೂಲಕ ಸಿಂಪಡಿಸಿ 10 ದಿನಗಳ ಅಂತರದಲ್ಲಿ 
ಇನ್ನೆರಡು ಬಾರಿ ಸಿಂಪಡಿಸಿ ನಿಯಂತ್ರಿಸಬಹುದು. ಎಲೆಚುಕ್ಕೆ ಕೋಗವನು ಶೇ. 0.3ರೆ 
ಜೈನರ್ಬ ಮದ್ದಿನ ಸಿಂಪರಣೆಯಿಂದ ನಿಯಂತ್ರಿಸಬಹುದು. 10 ದಿನಗಳ ಅಂತರದಲ್ಲಿ 
ಎರಡು ಬಾರಿ ಮತ್ತೆ ಸಿಂಪಡಿಸಬೇಕು. ಬೆಳೆಯ 45-50 ದಿನಗಳ ಅಂತರದಲ್ಲಿ ಬರುವ 
ಬೂದಿಕೋಗ ನಿಯಂತ್ರಿಸಲು ಶೇ, 0:5ರ ಡಬ್ಬು ಪಿ ಸಲ್ಫರ್‌ ಮದ್ಯೆ ನ್ನು ಎಲೆಗಳಿಗೆ 
ಕ ಎಡ 

ಸಿಂಪಡಿಸಬೇಕು. 

ಫುಯಿಲು : ಎಲೆ ಮತ್ತು ಕಾಂಡ ಹಳದಿ ಬಣ್ಣಕ್ಕೆ ತಿರುಗಿದಾಗ ಕಟಾವು 
ಮಾಡಬೇಕು. ತುಂಬಾ ಒಣಗಲು ಬಿಟ್ಟರೆ ಕಾಯಿ ಒಡೆದು ಬೀಜ ಸಿಡಿದು ಹಾಳಾಗು 
ತ್ತದೆ. ಉತ್ತಮ ತಳಿ ಮತ್ತು ಕೃಷಿ ಪದ್ಧತಿಗಳಲ್ಲಿ ಹೆ. 900ರಿಂದ 1000 ಕಿಲೊ 
ತಳುವರಿ ಸಾಧ್ಯ, 


ತೆಂಗಿನಿಂದ ಅತ್ಯಧಿಕ ಎಣ್ಣೆ 


ಎಲ್ಲ ಎಣ್ಣೆ ಬೆಳೆಗಳಿಗಿಂತ ಹೆಚ್ಚು ಎಣ್ಣೆ ತೆಂಗು ನೀಡುತ್ತಿದೆ. ಭಾರತದಲ್ಲಿ ವರ್ಷಕ್ಕೆ 
` ತೆಂಗಿನಿಂದ 2 ದಶಲಕ್ಷ ಟನ್‌ ಎಣ್ಣೆ ಬರುತ್ತದೆ. ವಿಶ್ವದಾದ್ಯಂತ ಕಳೆದ ಎರಡು 
ದಶಕಗಳಲ್ಲಿ ತೆಂಗಿನ ಉತ್ಪಾದನೆ ಇದ್ದಲ್ಲಿಯೇ ಇದ್ದರೂ ಭಾರತದಲ್ಲಿ 1949- 
50ರಲ್ಲಿ 3.448 ದಶಲಕ್ಷ ತೆಂಗಿನಕಾಯಿ ಉತ್ಪಾದನೆ ಇದ್ದುದು 1980-81 ರಲ್ಲಿ 
5,677ಕ್ಕೆ ಏರಿದೆ, ಇದು ತೆಂಗಿನ ಬೆಳೆಯ ಎಕರೆವಾರು ಹೆಚ್ಚಿಸುವುದರಿಂದ ಸಾಧ್ಯ 
ವಾಗಿದೆ. ಪ್ರತಿ ಹೆಕ್ಟೇರಿಗೆ ಬಂದ ಸರಾಸರಿ ಇಳುವರಿ ಕಡಿಮೆಯಾಗಿದೆ ; 1949-50 
ರಲ್ಲಿ ಇದು 5.785 ತೆಂಗಿನಕಾಯಿಗಳಿದ್ದುದು 1980-81ರಲ್ಲಿ 5,250ಕ್ಕೆ ಇಳಿದಿದೆ. 

ಚೇರಳ, ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ, ಒರಿಸ್ಸಾ, ಮಹಾ 
ರಾಷ್ಟ್ರ, ಅಸ್ಸಾಂ. ಪ, ಬಂಗಾಳ, ಗೋವಾ, ಅಂಡಮಾನ್‌ ಮತ್ತು ಲಕ್ಷ ದ್ವೀಪಗಳಲ್ಲಿ 
` ತಂಗು ಅಪಾರ. ಇತ್ತೀಚೆಗೆ ಬಿಹಾರದಲ್ಲೂ ತೆಂಗನ್ನು ಬೆಳೆಸಬಹುದೆಂದು ಪ್ರಯೋಗ 
ಗಳಿಂದ ಧೃಢಪಟ್ಟಿದೆ. 

ನೀರಾವರಿ ಅನುಕೂಲತೆ ಇದ್ದು, ಒಳ್ಳೆಯ ಗೊಬ್ಬರ ನೀಡಿ, ಉತ್ತಮ ತಳಿ 
ಗಳನ್ನು ನೆಟ್ಟರೆ ಈಗಿನ ಇಳುವರಿಯಲ್ಲಿ ಮೂರುಸಟ್ಟು ಹೆಚ್ಚಿನ ಇಳುವರಿ ಸಾಧ್ಯ. 
ಈಗ ವರ್ಷಕೈ ಪ್ರತಿ ತೆಂಗಿನ ಗಿಡದಿಂದ ಸರಾಸರಿ 10 ಕಾಯಿಗಳು ನಗುತ್ತಿವೆ. 
ವೆಸ್ಟ್‌ ಕೋಸ್ಟ್‌ ಟಾಲ್‌ ಮುಂತಾದ ತಳಿಗಳು ಹೆ. 1.5 ರಿಂದ 2 ಟನ್‌ ಇಳುವರಿ 


ನೀಡಬಲ್ಲವು. 


೫೪ ವಿಜ್ಞಾನ ಕರ್ಣಾಟಕ 


ಕೇಂದ್ರ ಸಾಗರ ಮತ್ಸ್ಯ ಸಂಶೋಧನಾ ಸಂಸ್ಥೆ ಗೊಂದು ಹೊಸ 


ಆಧುನಿಕ ಹಡಗು 
ಸ್ವದೇಶಿ ತಾಂತ್ರಿಕಜ್ಞಾನ ಹಾಗೂ ವಿನ್ಯಾಸಗಳನ್ನೊಳಗೊಂಡ, ಭಾರತದ ಮೊಟ್ಟ 
ಮೊದಲ ಮತ್ಸ 3 ಸಂಶೋಧನೆಗೆಂದೇ ರೂಪಿಸಲಾದ ಹಡಗೊಂದನ್ನು ಈಗ ಸಿ.ಎಮ್‌. 
ಎಫ್‌. ಆರ್‌.ಐ. ಪಡೆದಿದೆ. ಇದರ ಹೆಸರು ಆರ್‌. ವಿ. ಸ್ಫಿಪ್‌ಜ್ಯಾಕ್‌. 

ಇದರ ಉದ್ದ 32.6 ಮೀಟರ್‌. ಎಲ್ಲ ಅತ್ಯಾಧುನಿಕ ಎಲೆಕ್ಟ್ರಾನಿಕ್‌ ಉಪ 
ಕರಣಗಳಿಂದ ಸುಸಜ್ಜಿತ ಈ ಹೆಡಗನ್ನು ಸಾಗರ ಮಧ್ಯೆ ಸಂಶೋಧನಾ ಕಾರ್ಯಕ್ಕೂ 
ಟ್ರಾಲಿಂಗ್‌ ಮೂಲಕ ಮಾನು ಹಿಡಿಯಲೂ ಬಳಸಬಹುದಾಗಿದೆ. ಹಿಡಿದ ಮಾನು 
ಗಳನ್ನು ಸಂಗ್ರಹಿಸಲು 1°C ಶಾಖವನ್ನು ಇದರೊಳಗೆ ಕಾಯ್ದಿಟ್ಟು ಕೊಳ್ಳ ಬಹುದು. 
ಇದರಲ್ಲಿ ಉಪ್ಪುನೀರು ಮತ್ತು ಸಿಹಿನೀರಿನ ಬೇಕೆ ಬೇರೆ ತೊಟ್ಟಿ ಗಳಿದ್ದು, ಎಲ್ಲ ತರದ 
ಮಾನುಗಳನ್ನೂ ಸಂಶೋಧನೆಗಾಗಿ ಬಳಸಿಕೊಳ್ಳ ಬಹುದಾಗಿದೆ. ಪ ತೊಟ್ಟಿಗಳಲ್ಲಿ 
ಸಂಶೋಧನೆಗೆ ಬೇಕಾದ ಜೀವಂತ ಮಾನುಗಳನ್ನು ಇಡಬಹುದು. ಇದು ಸುಮಾರು 
2,000 ಟನ್‌ ಟ್ಯೂನಾ ಮಾನುಗಳನ್ನು ಹಿಡಿಯಬಹುದಾದ ಸಾಮರ್ಥ್ಯ ಹೊಂದಿದೆ. 
ಲಕ್ಷ ದ್ವೀಪದ ಪ್ರಮುಖ ಟ್ಯೂನಾ ಮಾನಿನ ಜಾತಿ (ಕಟ್ಟುವೊನಸ್‌ ಪೆಲಮಿಸ್‌) 
ಸ್ಫಿಪ್‌ಜ್ಯಾಕ್‌ ಎಂಬ ಹೆಸರನ್ನು ಈ ಕಡಗಿಗೆ ಇಡಲಾಗಿದೆ. 


ಕೇಂದ್ರ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಬೆಳ್ಳಿ ಹಬ್ಬ 
ವಿಟ್ಮ ಲ್‌ನಲ್ಲಿ ಕೇಂದ್ರ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಬೆಳ್ಳಿಹಬ್ಬ 
ವನ್ನು ಇತ್ತೀಚೆಗೆ ಆಚರಿಸಲಾಯಿತು. ವಿಟ್ಟ ಲ್‌ನಲ್ಲಿನ ಅಡಿಕೆ ಸಂಶೋಧನಾ 
ಕೇಂದ್ರದ ಸಾರ್ಥಕ ಸೇವೆ ನಿಜಕ್ಕೂ ಹೆಮ್ಮೆಯ ವಿಷಯ. 25 ವರ್ಷಗಳ ಹಿಂಜಿ 
ನಮಗೆ ಬೇಕಾದ ಅರ್ಧದಷ್ಟು ಅಡಿಕೆಯನ್ನು ಹೊರದೇಶಗಳಿಂದ ತರಸಿಕೊಳ್ಳುತ್ತಿದ್ದೆ ವು... 
ಇದಕ್ಕಾಗಿ 57.5 ದಶಲಕ್ಷ ರೂಪಾಯಿಗಳನ್ನು ಸುರಿಯಬೇಕಾಗಿತ್ತು. ಈಗ ವಿಟ್ಮಲ್‌ . ' 
ನಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರದ ಫಲವಾಗಿ ವರ್ಷಕ್ಕೆ 82 ಲಕ್ಷ ರೂಪಾಯಿಗಳ 
ಅಡಿಕೆಯನ್ನು ಹೊರದೇಶಗಳಿಗೆ ರಫ್ತು ಮಾಡುತ್ತಿ ದ್ದೇವೆ. 1,84,500 ಹೆಕ್ಟೇರು 
ಗಳಲ್ಲಿ ವರ್ಷಕ್ಕೆ 1,91,000 ಟನ್‌ ಅಡಿಕೆ ಉತ್ಪಾದನೆಯಾಗುತ್ತಿಡೆ. ಭಾರತ ಅಡಿಕೆ 
ಉತ್ಪಾದನೆಯಲ್ಲಿ ಸಾಕಷ್ಟು ಮುಂದಿದೆ. ಕೇರಳ, ಕರ್ನಾಟಕ ಹಾಗೂ ಅಸ್ಸಾಮ್‌... 
ಪ್ರಮುಖ ಅಡಿಕೆ ಉತ್ಪಾದಿಸುವ ರಾಜ್ಯಗಳು, ಅಲ್ಲದೆ ತಮಿಳುನಾಡು, ಪಶ್ಚಿಮ 
ಬಂಗಾಳ, ಮಹಾರಾಷ್ಟ್ರ ಹಾಗೂ ಗೋವಾಗಳಲ್ಲೂ ಅಲ್ಪಸ್ವಲ್ಪ ಅಡಿಕೆ ಉತ್ಪಾದನೆ 
ಆಗುತ್ತಿದೆ. 

"ಮಂಗಳ' ಅಡಿಕೆ ತಳಿ ಅದ್ಭುತ ಇಳುವರಿ ಸಾಮರ್ಥ್ಯ ಹೊಂದಿ ಅಡಿಕೆ ಸಂಶೋ 


ದನೆಯಲ್ಲೊಂದು ಮೈಲಿಗಲ್ಲಾಗಿದೆ. ಇದು ಕುಳ್ಳುತಳಿ ಹಾಗೂ ಬಹುಬೇಗ ಫಲ 
ನೀಡುವಂಥ ಸುಧಾರಿತ ತಳಿ, 


ಕೃಷಿ ವಾರ್ತೆ ೫೫ 


ಅಡಿಕೆಯ ಜೊತೆ ಕೊಕ್ಕೊ ಬಾಳೆ, ಮೆಣಸು ಮುಂತಾದ ಬೆಳೆಗಳನ್ನು ಅಂತರ 
ಬೆಳೆಯಾಗಿ ಲಾಭದಾಯಕ ಬೆಳೆ ಸ 
ುಕವಾಗಿ ಬೆಳೆಯಬಹುದು. ಅಡಿಕೆ ಉದ್ಯಮವನ್ನು ಶಾಸ್ತ್ರೀಯ 
ವಾಗಿ ಅಭಿವೃದ್ಧಿಗೊಳಿಸಲು ಹೆಚ್ಚು ಗಮನ ನೀಡಬೇಕಾಗಿದೆ. 
ಈ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ರೈತರ ಮೇಳವನ್ನು ಆಯೋಜಿಸಲಾಗಿತ್ತು. 


ಸುಮಾರು 2,000 ರೈತರು (ತೋಟಗಾರರು) ಬಂದು ತಮ್ಮ ಸಮಸ್ಯೆಗಳನ್ನು ಚರ್ಚಿಸಿ 


ಲಾಭಪಡೆದರು. 


ಕೇಂದ್ರ ಫೃಷಿ ಇಂಜಿನಿಯರಿಂಗ್‌ ಸಂಸ್ಥೆಯ ಹೊಸ ಭತ್ತದ ಪೈರು 
ನಾಟಿ ಮಾಡುವ ಯಂತ್ರ 


' ಭೂಪಾಲ್‌ನಲ್ಲಿರುವ ಕೇಂದ್ರ ಕೃಷಿ ಇಂಜಿನಿಯರಿಂಗ್‌ ಸಂಸ್ಥೆಯು ಹೊಸ 5- 


ಸಾಲು ನಾಟಿ ಮಾಡಬಲ್ಲ ಭತ್ತದ ಪೈರು ನಾಟಿಯಂತ್ರವನ್ನು ರೂಪಿಸಿದೆ. ಈ 


' ಯಂತ್ರದಲ್ಲಿ ಮರದಿಂದ ಮಾಡಿದ ಕಾಪು, ನಾಟಿಯ ಪೈರನ್ನು ಇಡುವ ತಟ್ಟಿ ಹಾಗೂ 


ಪೈರನ್ನು ಎತ್ತಿಕೊಳ್ಳುವ ಸಾಧನಗಳಿರುತ್ತವೆ. ಚಾಪೆಯ ಮೇಲೆ ಏಕರೂಪವಾಗಿ 
ಬೆಳೆಸಿದ ಪೈರು ಈ ಯಂತ್ರಕ್ಕೆ ಸೂಕ್ತ, ಈ ಪೈರಿನ ತಟ್ಟಿಯ ಆಕಾರಕ್ಕನುಗುಣ 
ವಾಗಿ ಜೆಳಿಸಿದ ಪೈರು ಬೇಕಾಗುತ್ತದೆ. ಈ ಯಂತ್ರವನ್ನು ಕೈಯಿಂದ ಗದ್ದೆಯಲ್ಲಿ 
ಎಳೆಯಬಹುದು. ನಾಟ ಮಾಡುವ ಆಳ, ನಾಟಿಮಾಡಬೇಕಾದ ಪೈರುಗಳ ಸಂಖ್ಯೆ 
ಇವನ್ನು ಹೊಂದಿಸಿಕೊಳ್ಳಬಹುದು. ಡೊ ಯಂತ್ರವನ್ನು ವಾಣಿಜ್ಯ ಶ್ರೇಣಿಯಲ್ಲಿ 
ಬಿಡುಗಡೆ ಮಾಡಲು ಸಿದ್ಧತೆ ನಡೆದಿದೆ. 


ಜೈವಿಕ ಅನಿಲಸ್ಸಾವರಗಳ ಅನಿಲ ಉತ್ಪಾದನೆಯನ್ನು ಚಳಿಗಾಲ 
ದಲ್ಲೂ ಹೆಚ್ಚಿಸಬಹುದು 

ಜೈವಿಕ ಅನಿಲಸ್ಕಾ ವರಗಳ ಪಕ್ಕದಲ್ಲಿ ಕಂಪೋಸ್ಟ್‌ ಗೊಬ್ಬರ ಹಾಕುವುದರಿಂದ 
ಚಳಿಗಾಲದಲ್ಲೂ ಗಣನೀಯವಾಗಿ ಅನಿಲದ ಉತ್ಪಾದನೆಯನ್ನು ಹೆಚ್ಚಿಸಬಹುದು. 
ಮ್ರು ಗೊಬ್ಬರವನ್ನು ನೆಲದ ಮಟ ಕಂತ ಒಂದು ವಿಸಾಟಿರ್‌ ಆಳದಿಂದ ಡೈ ಜಿಸ್ಟರ್‌ವರೆಗೆ 


ಒಂದು ಮಾಟರ್‌ ಅಗಲ ಹಾಕಿ ಗ್ಯಾಸ್‌ಹೋಲ್ಡರ್‌ನ್ನು ಭತ್ತದ ಹೊಟ್ಟಿ ನಿಂದ ಮುಚ್ಚೆ 


ಬೀಕು. ಈ ಭತ್ತದ ಹೊಟ್ಟಿನ ಪದರ ದಪ್ಪವಾಗಿದ್ದಷ್ಟು ಒಳ್ಳೆಯದು. 


ಇಬ್ಬರು ಕೃಷಿವಿಜ್ಞಾನಿಗಳಿಗೆ ಸಂಜಯ್‌ ಪ್ರಶಸ್ತಿ 

1981ರ ಸಂಜಯ ಗಾಂಧಿ ಸ್ಮಾರಕ ಪ್ರಶಸ್ತಿಯನ್ನು ವಿಜ್ಞಾನ ಮತ್ತು ತಂತ್ರ 
ಜ್ಞಾನಕ್ಕೆ ಸಂಬಂಧಿಸಿದ ಡಾ|| ಬಿ.ಪಿ. ಹಾಲ್‌ ಹಾಗೂ ಡಾ| ಜಿ.ಎಸ್‌. ವೆಂಕಟಿ 
ರಾಮನ್‌ ಅವರಿಗೆ ನೀಡಲಾಗಿದೆ. 


೫೬ ವಿಜ್ಞಾನ ಕರ್ಣಾಟಕ 


ಡಾ| ಬಿ.ಪಿ. ಪಾಲ್‌ ಅವರು ಹಿಂದಿನ ಭಾರತೀಯ ಕೃಷಿ ಸಂಶೋಧನಾ" 
ಪರಿಷತ್ತಿನ ಮಹಾನಿರ್ದೇಶಕರಾಗಿದ್ದರು. ಇತ್ತೀಚಿನ ಪರಿಸರ ಯೋಜನೆಯ ರಾಷ್ಟ್ರೀಯ 
ಸಮಿತಿಯ ಚೇರ್ಮನ್‌ ಸಹ ಆಗಿದ್ದರು, ಈ ದಿಶೆಯಲ್ಲಿ ಸಲ್ಲಿಸಿದ ಗಣನೀಯ ಸೇವೆ" 
ಯನ್ನು ಅನುಲಕ್ಷಿಸಿ ಒಂದು ಲಕ್ಸ್‌ ರೂಪಾಯಿಗಳ ಪ್ರಶಸ್ತಿಯನ್ನು ನೀಡಲಾಗಿದೆ. ' 

ಡಾ| ವೆಂಕಟರಾಮನ್‌ ಅವರು ದೆಹಲಿಯ ಭಾರತೀಯ ಕೃಷಿ ಸಂಶೋಧನಾ ' 
ಸಂಸ್ಥೆ ಯಲ್ಲಿ ಪ್ರಾಜೆಕ್ಟ್‌ ಕೊ ಆರ್ಡಿನೇಟರ್‌ ಆಗಿ ಕೆಲಸ ಮಾಡುತ್ತಿದ್ದಾರೆ. ಹಸಿರು 
ಮತ್ತು ನೀಲಿಯ ಪಾಚಿಗಳನ್ನು ಕೃಷಿಯಲ್ಲಿ ಲಾಭದಾಯಕವಾಗಿ ಹೇಗೆ ಬಳಸಿಕೊಳ್ಳ 
ಬಹುದೆಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಭತ್ತದ ಗದ್ದೆ ಗಳಲ್ಲಿ ಮ ಪಾಚಿಗಳನ್ನು ' 
ಲಾಭದಾಯಕವಾಗಿ ಬಳಸಿಕೊಳ್ಳ ಬಹುದಾಗಿದೆ. ಈ ಬಗ್ಗೆ ಕಳೆದ ಎರಡು ದಶಕಗಳಿಂದ ' 
ಡಾ| ವೆಂಕಟರಾಮನ್‌ ಸಂಶೋಧನಾ ನಿರತರಾಗಿದ್ದಾರೆ. ಗ್ರಾಮೀಣ ಕೃಷಿ ಪರಿಸ್ಥಿತಿ ; 
ಗಳಿಗನುಗುಣವಾಗಿ ಆರ್ಥಿಕವಾಗಿ ಎಲ್ಲರ ಕೈಗೂ ಎಟಕಬಲ್ಲ ಕೃಷಿ ತಂತ್ರಜ್ಞಾ ನವನ್ನು. 
ಒದಗಿಸುವುದು ಇವರ ಗುರಿಯಾಗಿದೆ. 


ಭತ್ತದ ಬೆಳೆಯೆಲ್ಲಿ ಸಸ್ಯ ಸಂರಕ್ಷಣೆ 
ಕೆಲವು ಬಗೆಯ ಕ್ರಿಮಿಕೀಟಗಳ ಪಿಡಗನ್ನು ನಿಯಂತ್ರಿಸಲು ನಾಟ ಮಾಡ 
ಬೇಕಾಗಿರುವ ಪೈರನ್ನು ಬೇರುಗಳು ಮುಳುಗುವಂತೆ ಶೇ. 0.02ರ ಕಾರ್ಬೊ ಸಲ್ಫಾನ್‌ 
ದ್ರಾವಣದಲ್ಲಿ ಅದ್ದಿ ನಾಟ ಮಾಡಿದಾಗ 30 ದಿನಗಳವರೆಗೆ ಭತ್ತದ ಬೆಳೆ ಸುರಕ್ಷಿತ" 
ವೆಂದು ಪ್ರಯೋಗ ಪರೀಕ್ಷೆಗಳಿಂದ ತಿಳಿದಿದೆ. 

ನಾಟಿ ಮಾಡಿದ ಬೆಳೆಯನ್ನು ರಕ್ಷಿಸಲು ಎವಿಸೆಕ್ಟ್‌ ಹರಳು (ಹೆ/ ] ಕಿಲೋ ' 
ಎ.ಐ) ಮತ್ತು ಕಾರ್ಬೊಸಲ್ಫಾನ್‌ ಹಾಗೂ ಐಸೊಫೆನಾಲಾಸ್‌ (0.5 ಕಿಲೋ 
ಎ.ಐ/ಹೆ) ಮದ್ದುಗಳಲ್ಲಿ ಒಂದನ್ನು ಸಿಂಪರಿಸಬಹುದು. | 

ಬೆಂಕಿರೋಗ ತಡೆಗಟ್ಟಲು ಬ್ಯಾವಿಸ್ಸಿನ್‌ ಮತ್ತು ಎಡಿಫೆನ್‌ ಫಾಸ್‌ ಹಾಗೂ 
2',2' ಡೈಮಿಫೇಲ್‌, 3'-2 ಪ್ರೊಸೇನ್‌ ಮದ್ದು ಗಳನ್ನು ಬಳಸಬಹುದು. 31,3, ' 
ಥೈಮಿಥೇಲ್‌, 3'-2 ಪ್ರೊಸೇನ್‌ ಮದ್ದನ್ನು ಬಿಲ್ಬತ್ರೆ (ಬಿಲ್ಲಪತ್ರೆ)ಯ ಎಲ್ಲೆಗಳಿದ ' 
ತಯಾರಿಸಲಾಗಿದೆ. ವ | 


ಸಂಗ್ರಹಿಸಿದ ಭತ್ತವನ್ನು ಕ್ರಿಮಿ-ಕೀಟಿಗಳಿಂದ ರಫ್ತಿಸಿ 8 
ಭತ್ತವನ್ನು ಕಣಜಗಳಲ್ಲಿ ಕೆಡದಂತೆ ಇಡಲು ಬೇವಿನ ಎಲೆಗಳನ್ನು ಒಣಗಿಸಿ ಭತ್ತಕೆ  ' 
ಬೆರೆಸಿ ಇಡುವುದು ರೂಢಿಯಲ್ಲಿದೆ. ಅದೇ ರೀತಿ ಬೆಗೋನಿಯಾ (ಆನೆ ಕಿವಿ ಸಸ್ಯ) ದ 4 
ಹೆಸಿರು ಎಲೆಗಳನ್ನು ಬೆರೆಸಿ ಭತ್ತವನ್ನು ಸಂಗ್ರಹಿಸುವುದು ಸೂಕ್ತವೆಂದು ಕಂಡುಬಂದಿದೆ. 


ಇದಲ್ಲದೆ ಕೆಲವು ರೀತಿಯ ಪುಡಿಗಳನ್ನು ಬೆರೆಸಿ ಭತ್ತ ವನ್ನು ಸಂಗ್ರಹಿಸಲಾಗು ಶಿ 


ಕೃಷಿ ವಾರ್ತೆ ೫೭ 


ತ್ರಿಡಿ. ಇತ್ತೀಚೆಗೆ ಎಟ್ರವರ್‌ಫಾಸ್‌ (ಸೇಟಿಸ್ಟಾರ್‌) ಅನ್ನು ಒಂದು ಕಿಲೋ ಭತ್ತಕ್ಕೆ 
21 ಮಿ.ಗ್ರಾಂ. ಜೆರೆಸಿ ಭತ್ತವನ್ನು 9 ತಿಂಗಳವರೆಗೆ ಸುರಕ್ಷಿತವಾಗಿ ಇಡಬಹುದೆಂದು 
ತಿಳಿದುಬಂದಿದೆ. 


ಪುಣಜಿ ಭತ್ತದ ಬೆಳೆಯಲ್ಲಿ ಹೆಚ್ಚು ಇಳುವರಿ 


ಪುಣಜಿ (ಮಳೆಯಾಧಾರಿತ ನೇರವಾಗಿ ಗದ್ದೆಗಳಲ್ಲಿ ಭತ್ತ ಬಿತ್ತಿ ಬೆಳೆಯುವ) ಭತ್ತದ 
ಬೆಳೆಯಲ್ಲಿ ಇಳುವರಿ ಕಡಿಮೆ ಬರುವುದು ಸಾಮಾನ್ಯ. ಸಾಲಿನಲ್ಲಿ ಬಿತ್ತಿ, ಹೆ/ 4 
ಕಿಲೋ ಸಾರಜನಕವನ್ನು ಯೂರಿಯಾದ ರೂಪದಲ್ಲಿ ಕೊಟ್ಟಾಗ (ಸಾಲುಬಿಟ್ಟು 
ಸಾಲಿನಲ್ಲಿ) ಅತ್ಯಧಿಕ ಇಳುವರಿ ಬಂದಿರುವುದು ಪ್ರಯೋಗಪರೀಕ್ಷೆಗಳಿಂದ ತಿಳಿದು 
ಬಂದಿದೆ. 


ಹೊಸೆ ಜೋಳದ ತಳಿಗಳು 

« ಸಿಎಸ್‌ಹೆಚ್‌ 9' ಜೋಳದ ತಳಿಯು " ಸಎಸ್‌ಹೆರ್ಚ 5? ತಳಿಗಿಂತ ಹೆಚ್ಚು 
ಇಳುವರಿ ನೀಡಿರುವುದು ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ನಡೆಸಿದ ಪ್ರಯೋಗ 
ಪರೀಕ್ಷೆಗಳಿಂದ ತಿಳಿದುಬಂದಿದೆ. "ಎಸ್‌ ಹೆಚ್‌ 9' ತಳಿಯು ದಪ್ಪಕಾಳು, ಆದ್ರತೆ 
ಯನ್ನು ತಡೆದುಕೊಳ್ಳುವ ಶಕ್ತಿಗೆ ಪ್ರಸಿದ್ಧವಾಗಿದೆ. "ಎಸ್‌ಪಿವಿ 247) ಎಂಬ ತಳಿ 
ಯನ್ನು ಕರ್ನಾಟಕಕ್ಕಾಗಿ ಬಿಡುಗಡೆ ಮಾಡಲಾಗಿದೆ. 

"ಮೇವಿನ ಜೋಳದಲ್ಲಿ " ಹೆಚ್‌ಸಿ 136' ಹೆಚ್ಚು ಇಳುವರಿ ನೀಡುವುದಲ್ಲದೆ, 
ಬಹಿಯಾದ ಕಾಂಡ, ಅಗಲವಾದ ಗರಿ (ಬಲಿಯುವವರೆಗೂ ಹಸಿರಾಗಿರುವ) ಹೊಂದಿ, 
ಗರಿಚುಕ್ಕೆ ರೋಗ ನಿರೋಧಕ ಶಕ್ತಿ ಹೊಂದಿದೆ. 


ಜೋಳದ ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ 

ಹೊಸ ಕಾರ್ಬೊಫ್ಯರಾನ್‌ ಮದ್ದಿನ ದ್ರಾವಣದ ಬಳಕೆಯಿಂದ ಜೋಳದ ಬೆಳೆಗೆ 
ಬೀಳುವ ಸುಳಿನೊಣದ ಹಾವಳಿಯನ್ನು ತಡೆಗಟ್ಟಬಹುದು. ಈ ದ್ರಾವಣವನ್ನು 
ಉಳಿದ ಕ್ರಿಮಿನಾಶಕಗಳಿಗಿಂತ ಸಮರ್ಥವಾಗಿ, ಕಡಿಮೆ ವೆಚ್ಚದಲ್ಲಿ ಬಳಸಬಹುದು. 
ಬಿತ್ತುವ ಮುನ್ನ ಈ ದ್ರಾವಣದಲ್ಲಿ ಬಿತ್ತನೆ ಬೀಜವನ್ನು ಉಪಚರಿಸಬೇಕು. ಶೇ. 10ರ 
ಬಿಹೆಚ್‌ಸಿ ಹಾಗೂ 1.5ರ ಕ್ವಿನಾಲ್ಭಾಸ್‌ ಪುಡಿಗಳಿಂದಲೂ ಸುಳಿನೊಣಗಳ ಹಾವಳಿ 
ತಪ್ಪಿಸಬಹುದು. ತುಪ್ಪಳುರೋಗ ನಿಯಂತ್ರಿಸಲು ಬೀಜವನ್ನು ಅಪ್ರಾನ್‌ 350 
ಮದಿ ನಿಂದ ಉಪಚರಿಸಬೇಕು, ಒಂದು ಕಿಲೋ ಬೀಜಕ್ಕೆ ಒಂದು ಮಿ.ಲೀ ಈ ಮದ್ದೆನ್ನು 
ಬೆರೆಸಬೇಕು: ಅಲಜಿ ಇದೇ ಮದ್ದನ್ನು ಬೆಳೆಗೂ ಸಿಂಪರಿಸಬೇಕಾಗುತ್ತ ಜಿ; ಒಂದು 
ಲೀಟಿರ್‌ ನೀರಿಗೆ ಒಂದು ಗ್ರಾಂ ಮದ್ದು ಬೆರೆಸಬೇಕು, ಅಪ್ರಾನ್‌ 350 ಸದ್ಯಕ್ಕೆ 
ಬಳಕೆಯಲ್ಲಿರುವ ರಿಡೋಮಿಲ್‌ 25ಕ್ಕಿಂತ ಉತ್ತಮ. 


೫೮ ವಿಜಾನ ಕರ್ಣಾಟಕ 
ಜಟ 


ಪ್ರಚಲಿತ ಸದ್ಯದ ಜೋಳದ ತಳಿಗಳಲ್ಲಿ ಎಸ್‌ಪಿವಿ 126, ಎಸ್‌ಪಿವಿ 224, 
ಎಸ್‌ಪಿವಿ 245, ಎಸ್‌ಪಿವಿ 297, ಎಸ್‌ಪಿನಿ 312, ಎಸ್‌ಪಿವಿ 350 ಮತ್ತು 
ಎಸ್‌ಪಿವಿ 351 ತಳಿಗಳು ವಿವಿಧ ರೋಗರುಜಿನಗಳಿಗೆ ಪ್ರತಿರೋಧಕ ಶಕ್ತಿ ಪಡೆದಿವೆ. 


\ 


ಪುರಸ್ಕಾರಗಳು 


ಎವಿ 


[ಪ್ರಶಸಿ 


[oo ಡಿ. ಬಿರ್ಲಾ ಬಹುಮಾನಗಳು 

ಕಾಮೇಶ್ವ ರದಾಸ್‌ ಬಿರ್ಲಾ ಸ ಸ್ಮಾರಕದ ರಾಷ್ಟ್ರ ಯ ಬಹುಮಾನವನ್ನು ಪ್ರೊ ॥ ಜಿ, ಹಿ. 
ತಲ್ವಾರ್‌” ಅವರಿಗೆ ಕೊಟ್ಟು ಸನಾ ಫಸಲಿಗೆ, ಬಹುಮಾನದ ಮೊತ್ತ ಒಂದು 
(ಲಕ್ಷ ರೂಪಾಯಿಗಳು. ಹೊಸದೆಹಲಯ ರಾಷ್ಟ್ರೀಯ ಇಮ್ಮ್ಯ್ಯೂನಾಲಜಿ ಇನ್‌ಸ್ಟಿ 
| ಟ್ಯೂಟನ ನಿರ್ದೇಶಕರಾಗಿರುವ ಪ್ರೊ. ತಲ್ವಾ ರ್‌ ಅವರು ವೈದ್ಯಕೀಯ ಮತ್ತು 
ತತ್ಸಂಬಂಧ ವಿಷಯ ಕುರಿತು ಮಾಡಿರುವ ಫಲಪ್ರ ಪ್ರದ ಸಂಶೋಧನೆಗೆ ಈ ಬಹುಮಾನ 
ನೀಡಲಾಗಿದೆ. 

|... ಐದುಲಕ್ಷ ರೂಪಾಯಿಗಳ ಮೌಲ್ಯದ ರಟ ಬಹುಮಾನವನ್ನು 
ಪ್ರೊ. ವಿಲಿಯಮ್‌ ಬ್ರಾ್ಯಾಗರ್‌ ಅವರಿಗೆ ನೀಡಲಾಗಿದೆ. ಪ್ರೊ. ಟ್ರ್ಯಾಗರ್‌ ಅವರು 
ನ್ಯೂಯಾರ್ಕ ನ ಹೆಸರಾಂತ ರಾಕ್‌ಫೆಲರ್‌ ವಿಶ್ವ ವಿದ್ಯಾನಿಲಯದ ಪ್ಯಾರಾಸೈೆಟಾಲಜಿಯ 
| ವಿಭಾಗದಲ್ಲಿ ವಿಶ್ರಾಂತ ಫ್ರಾಧ್ಯಾಪಕರಾಗಿದ್ದಾರೆ. ಅವರು ಪ್ಯಾರಾಸ್ಟೆಟಾಲಜಿ ಮತ್ತು 

ಉಷ್ಣ ವಲಯದ ಔಷಧಿಗಳ ಬಕ್ಕೆ ಶ್ರೇಷ್ಠ ದರ್ಜಿಯ ಸಂಶೋಧನೆ ಮಾಡಿರುವುದನ್ನು, 

| ಗಣನೆಗೆ ತೆಗೆದುಕೊಂಡು ಈ ವರ್ಷ ಈ ಪ್ರತಿಸ್ಕಿತ ಬಹುಮಾನವನ್ನು ಅವರಿಗೆ 
? ಕೊಡಲಾಗಿದೆ. | 


ಡಾ. ಯು. ಆರ್‌. ರಾವ್‌ ಅನರಿಗೆ ಗೌರನ ಡಾಕ್ಟೊ ರೇಟ್‌ ಪದವಿ 
ಬೆಂಗಳೂರಿನಲ್ಲಿರುವ ಭಾರತೀಯ ಬಾಹ್ಯಾಕಾಶ ಸ ಸಾಶೋಧೆನಾ ಸ ಸಂಸ್ಥೆಯ ನಿರ್ದೇಶಕ 
'ರಾದ ಡಾ. ಯು ಆರ್‌, ರಾವ್‌ ಅವರಿಗೆ ಕಲ್ಕತ್ತಾ ವಿಶ್ವವಿದಾ ಸಿಲಯವು ಗೌರವ 
ಡಾಕ್ಟ ಕೀಟ್‌ ಪದವಿ (D.Sc) ಕೊಟ್ಟು ಗೌರವಿಸಿದೆ, ET EEE ರಾವ್‌ 
"ಅವರು ಪ್ರಖ್ಯಾತ ಬಾಹ್ಯಾಕಾಶ ವಿಜ್ಞಾನಿ. ಅವರ ಸಂಶೋಧನಾ ಕೊಡುಗೆಗೆ 
ಈಗಾಗಲೇ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ದೊರೆತಿವೆ. 

ಡಾ. ಎಸ್‌. ಎನ್‌. ಸಾ ಮಿನಾಥನ್‌ ಅವರಿಗೆ ಪ್ರೊ. ಆರ್‌. ಮಿಶ್ರಾ ಪದಕ 
ಮಣಿಲಾದಲ್ಲಿರುವ ಅಂತರಗೌಸ್ಟ್ರೀಯ ಅಕ್ಕಿ ಸಂಶೋಧನಾಲಯದ ಕಜನಶಕರಾದ 
ಜಾ, ಎವರ್‌, ಎನ್‌. ಸಾ ಿಮಿನಾಥನ್‌ ಅವರಿಗೆ ಭಾರತೀಯ. ಪರಿಸರ ಸಂಘದ 
ಪ್ರೊ. ಆರ್‌, ಮಿಶ್ರಾ ಸದಕವನ್ನು ಕೊಟ್ಟು ಸನ್ಮಾನಿಸಲಾಯಿತು. 

(ಆಧಾರ: Science To-day, July 1982) 


1 ವಿಜ್ಞಾನ ಕರ್ಣಾಟಕ 


Sen ದಾ 


ಕ್ಯಾಗ್ಸೇಸೇ ಬಹುಮಾನ 


ಪ್ರಖ್ಯಾತ ಪರಿಸರತಜ್ಞ ಶ್ರೀ ಚ್ಯಾಂದಿ ಪ್ರಸಾದ್‌ ಭಟರ್‌ ಅವರಿಗೆ ರಾಮೊಣೆ. 
ಮ್ಯಾಗ್ಸೇಸೇ ಬಹುಮಾನವನ್ನು ಕೊಡಲಾಗಿದೆ. ಹಿಮಾಲಯದ ತಪ್ಪಲಿನಲ್ಲಿ ಆರಣ್ಯ 
ಸಂರಕ್ಷಣೆಗಾಗಿ ಅವರು ನಡೆಸಿದ ದೀರ್ಫ ಮತ್ತು ಫಲಭರಿತ ಹೋರಾಟಕ್ಕಾಗಿ ಈ 
ಬಹು ದೊರೆತಿದೆ. ಗಾಕ್ಜೆಲ್‌ ಪ್ರದೇಶದ ಚಿಪ್ಕೊ ಆಂದೋಲನಕ್ಕೆ ಸ್ಫೂರ್ತಿ 
ನೀಡಿದೆ ಅವರು, ಸರ್ಕಾರದ, ವಿಜ್ಞಾ ಸ್ವನಿಗಳ ಗಮನ ಸೆಳೆಯುವುದರಲ್ಲಿ ಯಶಸ್ವಿ ಯಾದರು, : 
ಅರಣ್ಯ ಸಂಪತ್ತನ್ನು ಸಂರೆಕ್ರಿಸುವಲ್ಲಿ ಜನತಾ ಚಳುವಳಿಯನ್ನು ಪಾ ಜಸ ವಿಜೆ 
ಗ ಇದರಿಂದಾಗಿ ಕಾಡುಮರಗಳನ್ನು ಕಡಿದುಹಾಕುವುದನ್ನು `ತಡೆಯುವುದರಕ್ಲಿ 

ಸ್ತ್ರೀಯರಾದಿಯಾಗಿ ಎಲ್ಲರೂ ಭಾಗವಹಿಸಿದ್ದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ. ಇದರ ಕ 
ಸಲನೇನೆಂಡರೆ ಶೇ, 90ರಷ್ಟು ಮರಗಳನ್ನು ಬೀಳಿಸುವುದನ್ನು ನಿಲ್ಲಿಸಲಾಗಿದೆ. 


IN 


4 
ಗೆ 


ಆಹಾರ ವಿಜ್ಞಾನಿಗಳ ಸಂಘದ ಬಹುಮಾನ > 
ಮೈಸೂರಿನ ಕೇಂದ್ರ ಆಹಾರ ಸಂಶೋಧನಾಲಯದ ಸೂಕ್ಷ್ಮ ಜೀವಾಣುಗಳ ಅಧ್ಯಯನ 
ವಿಭಾಗದ ನಿವೃತ್ತ ವಿಜ್ಞಾನಿ ಡಾ. ಓಟ. ಎಸ್‌, ರಾಮಚಂದ್ರ ರಾವ್‌ ಅವರಿಗೆ ' 
ಪ್ರೊ. ವಿ. ಸುಬ್ರಮ್ಮಣ್ಯಮ್‌" ಔದ್ಯೋಗಿಕ ಫಲಪ್ರಾಪ್ತಿಯ 1981ರ ಬಹುಮಾನ 
ದೊಕಿತಿದೆ. p 

(ಆಧಾರ : Science To-day, September 198 ) 


ಹರಿಓಂ ಆಶ್ರಾವತ” ಪ್ರಶಸ್ತಿಗಳು 


1977ರಿಂದ 1980 ಈ ನಾಲ್ಕು ವರ್ಷಗಳ ಹರಿಓಂ ಆಶ್ರಾವರ್‌ ಪ್ರಶಸ್ತಿ ಗಳನ 
ಈ ಕೆಳಕಂಡ ಹದಿನೇಳು ವಿಜ್ಞಾ ಸಿನಿಗಳಿಗೆ ಕೊಡಲಾಗಿದೆ. ಪ್ರತಿ ಒಬ್ಬ ಪ್ರಶಸ್ತಿ ವಿಜೆ 
ವಿಜಾ ನಿಗೂ ತಲಾ ರೂ. 10( 000 ನಗದು ಬಹುಮಾನವನ್ನೂ ಸ್ನ "ಅರ್ಹ ತ 
ಪತ್ರವನ್ನೂ ಕೊಟ್ಟು ಸನ್ಮಾನಿಸಲಾಗಿದೆ. ಪ್ರಶಸ್ತಿ ಸಿಗಳನ್ನು ನಾಲ್ಕು ವಿಭಾಗಗಳ 
ಹೊಳ ಲಾ Ry ಯಿಕ ವಿಜ್ಞಾ ಸ್ನ ಪ್ರಶಸ್ತಿಯನ್ನು ಡಾ| ಹೋಮಿ ಭಾಭಾರವ 
ಹೆಸರಿನಲ್ಲೂ, ಭೌತನಿಜ್ಞಾ ನದ ಪ್ರಶಸ್ತಿ ಮನ್ಸು ಸರ್‌ ಸಿ, ವಿ. ರಾಮನ್‌ರವರ ಹೆ 
ನಲ್ಲೂ ಶಾತ್ವಿಕವಿಜ್ಞಾ ನದ ಪ್ರಶಸ್ತಿಯನ್ನು ಡಾ| ಮೆಘನಾದ್‌ಷಾರವರ ಹೆಸರಿನ 


ಮತ್ತು ಜೀವ ವಿಜ್ಞಾ ನಗಳ ಪ್ರಶಸ್ತಿ ಸಿಯನ್ನು ಸರ್‌ ಜಗದಿ ಶ್ಯ ನಷ ಕ 
ನಲ್ಲೂ ವಿತರಣೆ ಮಾಡಲಾಗಿದೆ. 72 


`ಸರ್‌ ಸಿ.ವಿ. ರಾಮನ್‌ ಪ್ರಶಸ್ತಿ ಯತ ಪಡೆದ ವಿ ಧಿ 
1977: ಪ್ರೊಃ ಬಿ.ವಿ. ಕಂಠನ ರ್ಕ 
ಸಂಸ್ಥೆ, ರೊಂಜಾಯಿ, ; 282.1 


ಪ್ರಶಸ್ತಿ ಪುರಸ್ಕಾರಗಳು ೬೧ 


1978: ಪ್ರೊ|| ವಿ. ಜಿ. ಭಿಡೆ, ಪೂನಾ ವಿಶ್ವವಿದ್ಯಾನಿಲಯ, 

1979 : ಡಾ|| ಜಿ. ವೆಂಕಟರಾಮನ್‌, ಭಾಭಾ ಅಣುಶಕ್ತಿ ಸಂಶೋಧನಾ 
ಕೇಂದ್ರ, ಬೊಂಬಾಯಿ ಮತ್ತು ಪ್ರೊ! ಪಿ, ಓ. ನರಸಿಂಹನ”, ರಸಾಯನವಿಜ್ಞಾನದ 
ಪ್ರಾಧ್ಯಾಪಕರು, ಇಂಡಿಯನ್‌ ಇನ್‌ಸ್ಟಿಟ್ಯೂಟ್‌ ಆಫ್‌ ಟಿಕ್ಸಾಲಜಿ, ಕಾನ್ಪುರ... 


1980: ಪ್ರೊ. ಎ. ಹಿ. ಮಿತ್ರ, ರಾಷ್ಟ್ರೀಯ ಭೌತವಿಜ್ಞಾನ ಸಂಶೋಧ 
' ನಾಲಯ, ಹೊಸಡೆಹಲಿ. 


ಹೋಮಿ ಭಾಭಾಪ್ರಶಸ್ತಿ ನಿಜೇತ ವಿಜ್ಞಾನಿಗಳು 
| 1977: ಡಾ| ಎಲ್‌. ಕೆ. ದೊರೈ ಸ್ವಾಮಿ, ರಾಷ್ಟ್ರೀಯ ರಾಸಾಯನಿಕ ಸಂಶೋಧ 
} ನಾಲಯ, ಪುನಾ. 

1978: ಪ್ರೊ ಇ. ಸಿ. ಸುಬ್ಬರಾವ್‌, ಇಂಡಿಯನ" ಇನ್‌ಸ್ಟಿಟ್ಯೂಟ್‌ ಆಫ್‌ 
ಟಿಕ್ಬಾಲಜಿ, ಕಾನ್ಪುರ. 
ಚ 1979: ಪ್ರೊ॥ ಜಿ. ಎಸ್‌. ಸನ್ಯಾಲ್‌, ಇಂಡಿಯನ್‌ ಇನ್‌ಸ್ಟಿಟ್ಯೂಟ್‌ ಆಫ್‌ 
ಟಿಕ್ಟಾಲಜಿ, ಖರಗ್‌ಪುರ. 

1980: ಪ್ರೊ ಜಿ.ಎಸ್‌. ಲದ್ಭ, ಅಣ್ಣಾ ವಿಶ್ವವಿದ್ಯಾನಿಲಯ, ಮದ್ರಾಸು. 


ಮೇಫ್ನ್ನಾದ್‌ಷಾ ಪ್ರಶಸ್ತಿ ವಿಜೇತ ವಿಜ್ಞಾನಿಗಳು 
| 1977: ದಿವಂಗತ ಡಾ| ಎವರ್‌ ಕೆ. ಐ. ಬಪ್ಪು, ಇಂಡಿಯನ್‌ ಇನ್‌ಸ್ಟಿಟ್ಯೂಟ್‌ 
|! ಆಫ್‌ ಅಸ್ಟ್ರೋಫಿಜಿಕ್ಸ್‌, ಬೆಂಗಳೂರು. 
' 1978: ಪ್ರೊ! ಎವರ್‌. ಎಸ್‌. ನರಸಿಂಹನ್‌, ತಾತಾ ಮೂಲಭೂತ 
' ಸಂಶೋಧನಾಲಯ, ಬೊಂಬಾಯಿ. | 
ಸ 1979: ಡಾ| ವೀರೇಂದ್ರ ಸಿಂಗ್‌, ತಾತಾ ಮೂಲಭೂತದೆ ಸಂಶೋಧ 
| ನಾಲಯ, ಬೊಂಬಾಯಿ. 
% ಲ 1980: ಡಾ॥ ಓಟ. ಪ್ರಧಾನ, ಭೌತವಿಜ್ಞಾ ನದ ಸಂಶೋಧನಾ ಮಂದಿರ 
ನೀಶಚಂಡ್ರ ಜೋಸ್‌ ಸ್ರಶಸ್ತಿಗಳಿಸಿರುವ ನಿಜ್ಞಾನಿಗಳು 

॥ ವಿ.ಎಸ್‌. ರಾಘವೇಂದ್ರರಾವ್‌, ಭಾರತೀಯ ವಿಜ್ಞ್ಞಾನಮಂದಿರ 

koe ರಾಧಾಕೃಷ್ಣ , ಉಸ್ಮಾನಿಯ ವಿಶ್ವವಿದ್ಯಾ 


೬೨ ವಿಜ್ಞಾ ನ ಕರ್ಣಾಟಕ 


fe 


1978 : ತಾ| ಎಸ್‌. ರಾಮಾಚಾರಿ, ಇನ್‌ಸ್ಟಿಟ್ಯೂಟ್‌ ಆಫ್‌ ಪೆಥಾಲಃ 
ಹೊಸ 'ಜೆಹೆಲಿ, ಮತ್ತು ಪ್ರೊ| ಎಲ್‌. ಕೆ. ರಾಮಚಂದ್ರನ್‌, ಉಸ್ಮಾನಿಯ 
ವಿಶ್ವವಿದ್ಯಾ ದ್ಯಾನಿಲಯ, ಹೈದರಾಬಾದು. 

1979: ಪ್ರೆ ಬಿ. ಕೆ. ಬಚ್ಚಾವತ್‌, ಔಷಧಿಗಳ ಸಂಶೋಧನಾ ಮಂಡಿ: 
ಕಲ್ಕತ್ತಾ, 

1980: ಪ್ರೊ! ಯು. ಎಸ್‌, ಶ್ರೀವಾತ್ಸವ, ಅಲಹಾಬಾದ್‌ 
ನಿಲಯ, ಅಲಹಾಬಾದು. 4 


ಸಾದರ ಸ್ವೀಕಾರ / 


4 Asia-Pacific Technology Digest, Volume IV, Jan-Feb. 1983. 
Published by Regional Centre for Technology Transfer, Manick- 
೫610 Mansions, 49, Palace Road, Bangalore 560052. 


Asia-Pacific Technology News (Quarterly), Published by 
RCCT, 7.0. Box 115, Bangalore 560002. 


The Mysore Journal of Agricultural Science, Volume XV, No.2, 
1981], Published by the University of Agricultural Science, 
Hebbal, Bangalore 560054. 


ವಿಜ್ಞಾನ ಪರಿಚಯ, (ತ್ರೈಮಾಸಿಕ), ಸಂಪುಟ 4, ಸಂಚಿಕೆ 3, ಜೂನ್‌ 
1982; ಕನ್ನಡ ಸಂಪಾದಕರು: ಡಾ। ನಾರಾಯಣ ಮಹಿಸಿ, ಡಾ| ಎಸ್‌.ಕೆ. 
ವಿಜಯಲಕಮ್ಮ ; ಪ್ರಕಾಶಕರು: ಇಂಡಿಯನ್‌ ಇನ್‌ಸ್ಟಿಟ್ಯೂಟ್‌ ಆಫ್‌ ಸೈನ್ಸ್‌, 
ಬೆಂಗಳೂರು 560012. 


ಮೈಸೂರು ವಿಕ್ಕವಿದ್ಯಾನಿಲಯರ ಕ್ರೈಮಾಸಿಕಗಳು 


KX ವಿಜ್ಞಾನ ಕರ್ನಾಟಿಕ 


ರ ಮಾನವಿಕ ಕರ್ಣಾಟಿಕ 
ರೆ ಸಬುದ್ಧ ಕರ್ಣಾಟಕ 


ವಾರ್ಷಿಕ ಚಂದಾ 
(ಪ್ರತಿಯೊಂದಕ್ಕೂ ಅಂಚೆ ವೆಚ್ಚ ಸೇರಿ) 
ವಿದ್ಯಾರ್ಥಿಗಳಿಗೆ “ನಾಲ್ಕು ರೂಪಾಯಿ 
ಇತರರಿಗೆ ಆರು ರೂಪಾಯಿ 
ಸಂಸೆಗಳಿಗೆ ೬. ಎಂಟು ರೂಪಾಯಿ 


(ಆಜೀವ ಸದಸ್ಯತ್ವ: ನೂರು ರೂಪಾಯಿಗಳು) 
(ಪ್ರತಿಯೊಂದಕ್ಕೂ) 


ರೈರೆಕ್ಟೆರ್‌ 
6 ಪ್ರಸಾರಾಂಗ ತ 
ಮಾನಸಗಂಗೋತ್ರಿ, ಮೈಸೂರು-೫೭೦ ೦೦೬ 


Reg. No. R.N. 17176/69 


